ಶುಭ-ಆಶೀರ್ವಾದಗಳು 


ಪರಮ ಪೂಜ್ಯ ಸದ್ಗುರು ನಾರಾಯನಾಂದ ತೀರ್ಥ ಮಹಾಸ್ವಾಮಿಗಳು 
ಶ್ರೀ ಕ್ಷೇತ್ರ ಔದುಂಬರ, ತಾಲೂಕ ಪಲುಸ, ಜಿಲ್ಲಾ ಸಾಂಗ್ಲಿ - 416320, ಮಹಾರಾಷ್ಟ್ರ 
ಪೂರ್ವಾಶ್ರಮ 
ಶ್ರೀ ವೇದಮೂರ್ತಿ ತಿಮ್ಮಣ್ಣ ನರಸಿಂಹ ದಿಕ್ಷಿತ, ಒಣಿಕೈ, 
(02/09/1886 - 15/02/1968) 
ಪೋಸ್ಟ: ಪಂಚಲಿಂಗ, ತಾಲೂಕ : ಶಿರಸಿ, ಉತ್ತರಕನ್ನಡ 581403 ಕರ್ನಾಟಕ 


ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಯಮುನಾ ಅವರ ಕಿರು ಪರಿಚಯ 


ತಿಮ್ಮಣ್ಣ ಭಟ್ಟರು ಭಾದ್ರಪದ ಶುದ್ದ ಪಂಚಮಿ 1808ರಲ್ಲಿ ಜನನ, (ಗುರುವಾರ 2ನೆ ಸೆಪ್ಟಂಬರ್‌ 1886). 8 ವರ್ಷಕ್ಕೆ 
ಉಪನಯನ, ಗೋಕರ್ಣದ ಗಾಯತ್ರಿ ತಿಮ್ಮಣ್ಣ ಭಟ್ಟರಲ್ಲಿ ಕೃಷ್ಣ ಯುಜುರ್ವೇದ ಅಭ್ಯಾಸ. ಶ್ರೀ ಶಿವಾನಂದ ಸರಸ್ವತಿ ಶಿಗೆಹಳ್ಳಿ 
ಅವರ ಸನ್ಯಾಸ ದೀಕ್ಷೆ ಸಮಾರಂಭದ ಪೌರೋಹಿತ್ಯ ವಹಿಸಿದರು. ಕಡಬಾಳದ ಯಮುನಾ ಅವರನ್ನು ಮದುವೆಯಾಗಿ 
ನರಸಿಂಹ, ಯಜ್ಞನಾರಾಯಣ, ಮಹಾದೇವಿ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ರಾಮಚಂದ್ರ, ಗಂಗಾ ಒಟ್ಟು 7 ಮಕ್ಕಳನ್ನು 
ಪಡೆದರು. ಹಾಗೂ ಅಗ್ನಿಹೋತ್ರವನ್ನು ಶುರು ಮಾಡಿದರು. ಸೋಮಯಾಗ ಯಜ್ಞವನ್ನು ಪೂರೈಸಿ ತಿಮ್ಮಣ್ಣ ದಿಕ್ಷಿತ್‌ 
ಎನಿಸಿಕೊಂಡರು. ಚಾತುರ್ಮಾಸ ಯಾಗ ಮತ್ತು ನಕ್ಷತ್ರ ಯಾಗಗಳನ್ನೂ ನೆರವೇರಿಸಿದರು. 30ನೆ ವಯಸ್ಸಿನಲ್ಲಿ 
ದತ್ತಮಂದಿರವನ್ನು ಸ್ತಾಪಿಸಿದರು. ಶ್ರೀಧರ ಸ್ವಾಮೀ ಮತ್ತು ಇತರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು. ಶ್ರಾವಣ ಶುದ್ದ ಪಂಚಮಿ 
ಬುಧವಾರ 1873 ಶಕೆ (ಆಗಸ್ಟ್‌ 8 1951) ಔದಂಬರದಲ್ಲಿ ತಾವೇ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ನಾರಾಯಣಾನಂದ 
ತೀರ್ಥರಾದರು. ಟೆಂಬೆ ಮಹಾರಾಜ, ಅವಧೂತ ಸ್ವಾಮಿ, ಅಕ್ಕಲಕೋಟ ಮಹಾರಾಜ ಮುಂತಾದವರ ಒಡನಾಟ. 
ಔದಂಬರದಲ್ಲಿ ಶ್ರೀ ಗುರು ಶಿವಶಂಕರಾನಂದ ಆಶ್ರಮ ಸ್ಥಾಪನೆ. ದತ್ತಮಂದಿರ ಸ್ಥಾಪನೆ. ಮಾಘ ಬಹುಳ ಪಾಡ್ಯ 1889 ರಂದು 
ತಮ್ಮ 82ನೆ ವಯಸ್ಸಿನಲ್ಲಿ ಸಮಾಧಿ ಹೊಂದಿದರು. (ಗುರುವಾರ ಫೆಬ್ರವರಿ 15 1968) 


ಪ್ರಕಾಶಕರ ನುಡಿ 


ಮನುಷ್ಯನಿಗೆ ಮಾತ್ರ ಧರ್ಮವನ್ನು ಆಚರಿಸುವ ಸಾಮರ್ಥ್ಯವಿರುವುದು. ಧರ್ಮಾಚರಣೆಯಿಂದಲೇ ಒಬ್ಬ 
ವ್ಯಕ್ತಿಯು ಸುಂದರವಾದ ಬದುಕನ್ನು ತಾನು ಅನುಭವಿಸುವುದಲ್ಲದೆ, ತನ್ನ ಕುಟುಂಬ, ಸಮಾಜ, ದೇಶ ಹೀಗೆ ಎಲ್ಲವನ್ನು ಬೆಳೆಸಿ 
ಮೋಕ್ಷ ಸಾಧನೆ ಸಾಧ್ಯವಾಗುವುದು. ಧರ್ಮದ ಸ್ವರೂಪವನ್ನು ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಪುರಾಣಗಳು 
ಮುಂತಾದವುಗಳಿಂದ ತಿಳಿಯಬಹುದಾಗಿದೆ. ಅನೂಚಾನವಾಗಿ ಧರ್ಮಾಚರಣೆ ಮುಂದುವರೆಸಲು ನಮ್ಮ ಪೂರ್ವಜರು ಎಲ್ಲ 
ಸ್ತರಗಳಲ್ಲಿ ವ್ಯಕ್ತಿ, ಕುಟುಂಬ, ಸಮಾಜ, ದೇಶ, ಹಾಗೂ ಎಲ್ಲ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ, 
ಹುಟ್ಟಿದಾಗಿನಿಂದ ಸಾಯುವವರೆಗೆ ಮನುಷ್ಯನಾದವನು ಪಾಲಿಸಬೇಕಾದ ನಿಯಮಗಳನ್ನು ರೂಪಿಸಿದ್ದಾರೆ. ಈ ನಿಯಮಗಳು 
ಎಲ್ಲರಿಗೆ ಎಲ್ಲ ಕಾಲದಲ್ಲಿ ವ್ಯವಸ್ಥಿತವಾಗಿ ಸಿಗುವಂತಾಗಲು, ಸಮಾಜದ ಪ್ರತಿಯೋಬ್ಬನೂ ಧರ್ಮ, ಅರ್ಥ, ಕಾಮ, 
ಮೋಕ್ಷಗಳೆಂಬ ನಾಲ್ಕುವಿಧದ ಪುರುಷಾರ್ಥಗಳನ್ನು ಪಡೆಯಬೇಕೆಂಬ ಸಂಕಲ್ಪದಿಂದ, ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, 
ದೇವಾಲಯಗಳು, ಸನ್ಯಾಸಿಗಳು, ಪುರೋಹಿತರು, ಅರ್ಚಕರು ಹೀಗೆ ಅನೆಕರನ್ನೋಳಗೊಂಡ ಸುಂದರವಾದ ವ್ಯವಸ್ತೆಯನ್ನು 
ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ಈ ಸಂಗ್ರಹದ ಉದ್ದೇಶ. 

ಕ್ರಷ್ಣ ಯಜುರ್ವೇದ-ಬೋಧಾಯನೀಯ ಸ್ಮಾರ್ತ ಹವ್ಯಕ ಸಂಪ್ರದಾಯಸ್ಥ ಮನೆತನವಾದ ಓಣಿಕೈ ಕುಟುಂಬವು 
ಎಲ್ಲ ಧಾರ್ಮಿಕ - ವೈದಿಕ, ಹಬ್ಬ - ಹರಿದಿನಗಳು, ಹಿರಿಯರ ದಿನಗಳನ್ನು ಪೂರ್ವಜರು ಹಾಕಿಕೊಟ್ಟ ಪದ್ಧತಿಯಂತೆ 
ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ . ಅಪಾರ ಆಸ್ತಿಕ ಶಿಷ್ಯರನ್ನೂ ಕಾಲಮಾನಕ್ಕೆ ಅನುಗುಣವಾಗಿ ಅಲ್ಪಸ್ವಲ್ಪ 
ತಿದ್ದುಪಡಿಗಳೊಂದಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿ ನಿಂತು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. 

ನಮ್ಮ ಕುಟುಂಬದವರು ಹಾಗೂ ಶಿಷ್ಯರು, ಬೆಂಗಳೂರು, ಔದುಂಬರ, ಮುಂತಾದ ಊರುಗಳಲ್ಲಿ ನೆಲೆಸಿದ್ದಾರೆ. 
ಅಲ್ಲಿಯೂ ಧಾರ್ಮಿಕ, ವೈದಿಕ ಆಚಾರ ವಿಚಾರಗಳನ್ನು ಮುಂದುವರಿಸಿಕೊಂಡು ಹೋಗಲು ಅನುಕೂಲವಾಗುವ ನಿಟ್ಟಿನಲ್ಲಿ, 
ಹಾಗೂ ಈ ಎಲ್ಲಾ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸುವತ್ತ, ಪ 
ಪೂ ನಾರಾಯಣಾನಂದ ತೀರ್ಥ ಪ್ರತಿಷ್ಠಾನವು ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆಯಡಿಯಲ್ಲಿ ಪ್ರಕಟಣಾ 
ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. 

ಆಸಕ್ತ ಜನಸಾಮಾನ್ಯರಿಗೆ ಸರಳ ಕನ್ನಡಭಾಷೆಯಲ್ಲಿ, ಚಿಕ್ಕ ಚಿಕ್ಕ ಪ್ರಕಟಣೆಗಳ ಮೂಲಕ ಉಚಿತವಾಗಿ 
ಒದಗಿಸುವ ಉದ್ದೇಶ ಪ್ರತಿಷ್ಠಾನದ್ದು. ಪ್ರತಿಷ್ಠಾನದ ಈ ಸೇವಾ ಕಾರ್ಯದಲ್ಲಿ ವಿಷಯ ಸಂಗ್ರಹಣೆ, ಸಂಪಾದನೆ, ಕರಡು 
ಪರಿಷ್ಕರಣೆ, ವಿನ್ಯಾಸ ಹೀಗೆ ಹಲವು ಕೆಲಸಗಳಲ್ಲಿ ಸಲಹೆ, ಸಹಾಯ, ಸಹಕಾರ ನೀಡಿದ ನನ್ನ ತಮ್ಮ ಶ್ರೀ ಕೇಶವ, ಪತ್ನಿ 
ಶ್ರೀಮತಿ ಭಾಗೀರಥಿ, ಹಾಗೂ ಪ್ರತ್ಯಕ್ಷ-ಪರೋಕ್ಷವಾಗಿ ಪರಿಶ್ರಮಿಸಿದ ಎಲ್ಲರಿಗೂ ಕ್ರತಜ್ಞತೆಗಳು. ಆಸಕ್ತ ಆಸ್ತಿಕಲೋಕ 
ಸಹ್ರಯದಯರಾಗಿ ಸ್ವೀಕರಿಸಬೇಕೆಂದು ಕೋರಿದೆ. 


ಪ್ರಕಾಶಕರು 


1| ಶ್ರೀ ಸತ್ಯನಾರಾಯಣ ವ್ರತ 
"Sri Satyanarayana Vrata” 


Smt. Kamala Daxinamurthy Grantha Maalike 
Axi - 36 


Compiled by 
Shridatta Dixit Onikai, Bengaluru 


First Print: 2024 
Rights: Publisher 


Price: Free 


Publisher 
Pa. Pu. Narayanananda Tirtha Pratistana (R) 
No 431, ShriRaksha, 7" Main Road, ISRO Layout, 
Bengaluru - 560111, Karnataka, Cell No. 9448242402, Email: 


sddixit@outlook.com 


ಶ್ರೀ ಸತ್ಯನಾರಾಯಣ ವ್ರತ |2 
ಶ್ರೀ ಸತ್ಯನಾರಾಯಣ ವ್ರತ 


ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆ 


ಅಕ್ಷಿ - 36 


ಸಂಪಾದನೆ 


ಶ್ರೀದತ್ತ ದಿಕ್ಷಿತ ಓಣಿಕ್ಟೆ, ಬೆಂಗಳೂರು 


ಹಕ್ಕುಗಳು : ಪ್ರತಿಷ್ಠಾನದ ಅಧೀನದಲ್ಲಿವೆ 


ಪ್ರಕಾಶಕರು 


ಪ. ಪೂ. ನಾರಾಯಣಾನಂದ ತೀರ್ಥ ಪ್ರತಿಷ್ಠಾನ (ರಿ) 


ಸಂ. 431, ಶ್ರೀರಕ್ಷಾ, 7ನೇ ಮುಖ್ಯ ರಸ್ತೆ, ಇಸ್ರೋ ಬಡಾವಣೆ, ಬೆಂಗಳೂರು-560111, 


' ಕರ್ನಾಟಕ, ದೂರವಾಣಿ : *91 94482 42402, sddixit@ outlook.com 


3 | ಶ್ರೀ ಸತ್ಯನಾರಾಯಣ ವ್ರತ 


1 ತೀಠಿಕೆ 

2 ಸತ್ಯನಾರಾಯಣ ವ್ರತದ ಮಹತ್ವ 
2.1 ಪೂಜಾ ವಿಧಿ ಮತ್ತು ಸಾಮಗ್ರಿಗಳು 
3  ಪೂರ್ವಾಂಗ ಪೂಜಾ 

3.1 ನಿರ್ವಿಘ್ನ ಗಣಪತಿ ಪೂಜಾ 

3.2 ಪುಣ್ಯಾಹವಾಚನ 

3.3 ದ್ವಾರಪಾಲ ಪೂಜಾ 

3.4 ಕಲಶ ಸ್ಥಾಪನ 

3.4.1 ವರುಣ ಪೂಜಾ 

4 ನವಗ್ರಹ ಪೂಜಾ 

4.1 ಸೂರ್ಯ ಗ್ರಹ 

4.2 ಚಂದ್ರ ಗ್ರಹ 

4.3 ಅಂಗಾರಕ ಗ್ರಹ 

44 ಬುಧ ಗ್ರಹ 

4.5 ಬೃಹಸ್ಪತಿ ಗ್ರಹ 

4.6 ಶುಕ್ರ ಗ್ರಹ 

47 ಶನೈಶ್ಚರ ಗ್ರಹ 

4.8 ರಾಹು ಗ್ರಹ 

4.9 ಕೇತು ಗ್ರಹ 

4.10 ಮೃತ್ಯುಂಜಯ 

4.11 ದಿಕ್ಟಾಲಕ ಪೂಜಾ 

4.12 ದುರ್ಗಾದಿ ಪೂಜಾ 

5 ಸತ್ಯನಾರಾಯಣ ಷೋಡಶೋಪಚಾರ ಪೂಜಾ 
5.1 ನವಶಕ್ತಿ ಪೂಜಾ 


oO 00 J ೦೮೦. 


13 
15 
21 
22 
25 
26 
27 
28 
29 
29 
30 
31 
32 
33 
33 
34 
34 
36 
41 
41 


5.2 ಪ್ರಾಣಪ್ರತಿಷ್ಠಾ 

5.3 ಮಂತ್ರನ್ಯಾಸ, ಮೂಲಮಂತ್ರ ಜಪ 
5.4 ಅಭಿಷೇಕ ಪೂಜಾ 

5.4.1 ಮಲಾಪಕರ್ಷಣ ಸ್ನಾನ 

5.4.2 ಪಂಚಾಮೃತಾಭಿಷೇಕ ಸ್ನಾನ 
5.4.3 ಮಹಾಭಿಷೇಕ ಸ್ನಾನ 

6 ಅಲಂಕಾರ ಪೂಜಾ 

7 ಅಂಗ ಆವರಣ ಪತ್ರ ಪುಷ್ಪ ಪೂಜಾ 
7.1 ಅಂಗಪೂಜಾ 

7.2 ಆವರಣ ಪೂಜಾ 

7.3 ಪತ್ರ ಪೂಜಾ 

7.4 ಪುಷ್ಪ ಪೂಜಾ 

8 ನಾಮ ಪೂಜಾ 

8.1 ದ್ವಾದಶ ನಾಮ ಪೂಜಾ 

8.2 ಅಷ್ಟೋತ್ತರಶತನಾಮ ಪೂಜಾ 
9  ಉತ್ತರಾಂಗ ಪೂಜಾ 

10 ಶ್ರೀಸತ್ಯನಾರಾಯಣ ವ್ರತಕಥಾ 
10.1 ಅಥ ಪ್ರಥಮೋಂಧ್ಯಾಯಃ 

10.2 ಅಥ ದ್ವಿತೀಯೋತಧ್ಯಾಯಃ 

10.3 ಅಥ ತೃತೀಯೋ$ಧ್ಯಾಯಃ 

10.4 ಅಥ ಚತುರ್ಥೋಂಧ್ಯಾಯಃ 

10.5 ಅಥ ಪಂಚಮೋತಧ್ಯಾಯಃ 

11 ಶ್ರೀ ಸತ್ಯನಾರಾಯಣ ವ್ರತದ ಕಥೆ (ಗದ್ಯ) 
11.1 1ನೇ ಅಧ್ಯಾಯ 

11.2 2ನೇ ಅಧ್ಯಾಯ 


ಶ್ರೀ ಸತ್ಯನಾರಾಯಣ ವ್ರತ |4 
42 
43 
46 
46 
46 
51 
73 
77 
77 
78 
80 
81 
82 
82 
83 
88 
93 
93 
95 
97 
100 
103 
105 
105 
108 


5 | ಶ್ರೀ ಸತ್ಯನಾರಾಯಣ ವ್ರತ 
11.3 3ನೇ ಅಧ್ಯಾಯ 

11.4 4ನೇ ಅಧ್ಯಾಯ 

11.5 5ನೇ ಅಧ್ಯಾಯ 

12 ಉತ್ತರ ಪೂಜಾ 

13 ಬಾಹ್ಮಣಪೂಜಾ ವಿಧಿಃ 
13.1 ವಾಯನದಾನ 

13.2 ದೇವತೋದ್ವಾಸನ 
13.3 ತೀರ್ಥ ಪ್ರೋಕ್ಷಣ 
13.4 ಕಲಶದಾನ 

13.5 ಹಸ್ತೋದಕ 

14 ಆಶೀರ್ವಚನ 


112 
120 
126 
129 
136 
138 
138 
139 
141 
141 
142 


ಶ್ರೀ ಸತ್ಯನಾರಾಯಣ ವ್ರತ | 6 
1 ಪೀಠಿಕೆ 
ಮಾನವರಲ್ಲಿರುವ ದೇವರ ಬಗೆಗಿನ ಕಲ್ಪನೆಗಳು ಮತ್ತು ನಂಬುಗೆಗಳು 


ಸಾವಿರಾರುವರ್ಷ ಪುರಾತನವಾದವು. ಈ ನಂಬುಗೆ ಜನರ ದೈನಂದಿನ ಜೀವನದಲ್ಲಿ 
ಹಾಸುಹೊಕ್ಕಾಗಿವೆ. ಹಿಂದೂಸಮಾಜದ ಜನರಲ್ಲಿ ಏಕೈಕ ದೇವರ ಕಲ್ಪನೆಯನ್ನು 
ಉಪನಿಷತ ಕಾಲದಲ್ಲಿ ಕಾಣಬಹುದು. ಸಾಮಾನ್ಯಜನರ ಮಾನಸಿಕ ಇತಿಮಿತಿಗಳನ್ನು 
ಮತ್ತು ಬಯಕೆಗಳನ್ನು ಗಮನಿಸಿದ ತತ್ವಜ್ನಾನಿಗಳು, ನೂರಾರು ದೇವತೆಗಳ ವಿವಿಧ 
ಆರಾಧನಾ ಮಾರ್ಗಗಳನ್ನು ರೂಪಿಸಿಕೊಟ್ಟರು. ಪೂಜೆ-ಪುನಸ್ಕಾರ, ಜಪ-ತಪ, 
ಹೋಮ-ಹವನ, ದಾನ-ತರ್ಪಣೆ-ಸಂತರ್ಪಣೆ, ನ್ರತ್ಯ-ಗಾಯನ, ಕೀರ್ಥನೆ-ಭಜನೆ, 
ಪ್ರದಕ್ಷಿಣೆ-ನಮಸ್ಕಾರ, ಕ್ಷೇತ್ರದರ್ಶನ-ತೀರ್ಥಸ್ನಾನ ಹೀಗೆ ಹತ್ತು-ಹಲವು ಮಾರ್ಗಗಳು. 
ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಎಂಬ ಐದು ದೇವತೆಗಳ ಪಂಚಾಯತನ 
ಪೂಜಾಕ್ರಮವನ್ನು ಶ್ರೀ ಆದಿ ಶಂಕರಾಚಾರ್ಯರು ಪ್ರಚುರ ಪಡಿಸಿದರೆಂಬುದು ಪ್ರತೀತಿ. 


ಈ ಸಂಕಲನದಲ್ಲಿ, ಶ್ರೀ ಸತ್ಯನಾರಾಯಣ ವ್ರತ ಆಚರಣೆಗಳನ್ನು ತಿಳಿಸಲಾಗಿದೆ. ಜಾತಿ, 


೧೧೨ 


ಲಿಂಗ, ವಯಸ್ಸು ಭೇದವಿಲ್ಲದೆ ಈ ವ್ರತ ಆಚರಿಸಿ ಸರ್ವರಿಗೂ ಶಾಂತಿ, ಸಮಾಧಾನ 


ದೊರೆತು ಇಚ್ಚಾ ಪೂರೈಕೆ ಆದರೆ ನಮ್ಮ ಶ್ರಮ ಸಾರ್ಥಕ. 


ಇ ಟು 


7| ಶ್ರೀ ಸತ್ಯನಾರಾಯಣ ವ್ರತ 


2 ಸತ್ಯನಾರಾಯಣ ವ್ರತದ ಮಹತ್ವ 

ಪೂಜೆಯ ಮಹತ್ವ - ಸತ್ಯನಾರಾಯಣ ವಿಷ್ಣುವಿನ ಒಂದು ರೂಪ. ಸತ್ಯನಾರಾಯಣನು 
ನವಗ್ರಹಗಳಿಗೆ ಅಧಿಪತಿ, ನವಗ್ರಹಗಳನ್ನು ನಿಯಂತ್ರಿಸುತ್ತಾನೆ. ನಮ್ಮ ನಕ್ಷತ್ರಕ್ಕೆ 
ಅನುಗುಣವಾಗಿ ಗ್ರಹಗತಿಗಳು ತಮ್ಮ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಇದೆ. 
ಸತ್ಯನಾರಾಯಣನನ್ನು ಪೂಜಿಸಿದರೆ, ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಾರು ಮಾಡಿ, 
ಎ ಓಳ್ಳೆಯದಾಗುವಂತೆ ಅನುಗ್ರಹಿಸುತ್ತಾನೆ. ಆದ್ದರಿಂದ ಸತ್ಯನಾರಾಯಣ 
ವ್ರತವನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಮಾಡುವ ಪದ್ಧತಿ ಇದೆ. 


ಐಲ 


ಮದುವೆ, ಗೃಹಪ್ರವೇಶ, ಹುಟ್ಟುಹಬ್ಬ, ಹೊಸ ಕೆಲಸ / ವ್ಯಾಪಾರ ಶುರು ಮಾಡುವ 
ಮುನ್ನ, ವಿದ್ಯಾಭ್ಯಾಸ / ಪರೀಕ್ಷೆಯ ಸಮಯ ಇತ್ಯಾದಿ ಸಂದರ್ಭಗಳಲ್ಲಿ ಈ 
ಪೂಜೆಯನ್ನು ಮಾಡುತ್ತಾರೆ. ತಮ್ಮ ಕಾರ್ಯಗಳಲ್ಲಿ ಯಶಸ್ಸು ಕೊಡು ಎಂದು 
ಪ್ರಾರ್ಥನೆ ಮಾಡುತ್ತಾರೆ. ಸಾಮಾನ್ಯವಾಗಿ ಈ ವ್ರತವನ್ನು ಹುಣ್ಣಿಮೆ / ಪೂರ್ಣಿಮಾ 
ದಿನ ಮಾಡುತ್ತಾರೆ. ಇದಲ್ಲದೇ ನಿಮ್ಮ ಮನಸ್ಸಿಗೆ ಪೂಜೆ ಮಾಡಬೇಕು ಎಂದು 
ಅನಿಸಿದರೆ, ಯಾವ ದಿನ ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು. 
ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳುವವರು ಸತ್ಯನಾರಾಯಣ ಪೂಜೆಗೂ 
ಮುಂಚಿನ ದಿನ ಉಪವಾಸವನ್ನು ಮಾಡಬೇಕಾಗುತ್ತದೆ. ಸತ್ಯನಾರಾಯಣ ಪೂಜೆ 
ಮಾಡುವಾಗ ಪೂಜಾ ಸ್ಥಳವನ್ನು ಹಸುವಿನ ಸಗಣಿಯ ಮೂಲಕ 
ಪವಿತ್ರಗೊಳಿಸಿಕೊಳ್ಳಬೇಕಾಗುತ್ತದೆ. 


ಪೂಜಗೃಹ ಅಥವಾ ದೇವರು ಇಡುವ ಜಾಗವನ್ನು ಮಾವಿನ ಸೊಪ್ಪು, ಬಾಳೆಕಂದು, 
ರಂಗೋಲಿಯಿಂದ ಅಲಂಕರಿಸಿ. ಒಂದು ಸಣ್ಣ ಚೊಂಬಿಗೆ ನಿಮ್ಮದೇ ವಡವೆ (ಸರ) ಹಾಕಿ, 
ಒಳಗೆ ಸ್ವಲ್ಪ ನೀರು ಹಾಕಿ, ಚೊಂಬಿನ ಬಾಯಿಗೆ 2 ವೀಳ್ಯದ ಎಲೆ ಇಟ್ಟು, ಮೇಲೆ ಒಂದು 
ತೆಂಗಿನಕಾಯಿ ಇಡಬೇಕು. ಒಂದು ಹೊಸ ಶಲ್ಯವನ್ನು ಈ ಕಳಶದ ಪಾತ್ರೆಯ ಸುತ್ತ 
ಹೊದಿಸಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅದರ ಮೇಲೆ ಈ ಕಲಶ ಸ್ಥಾಪನೆ 
ಮಾಡಬೇಕು. ಇದರೊಂದಿಗೆ ಇನ್ನೊಂದು ತಟ್ಟೆಯಲ್ಲಿ ನವಗ್ರಹ ಧಾನ್ಯಗಳನ್ನು ಸಣ್ಣ 


ಶ್ರೀ ಸತ್ಯನಾರಾಯಣ ವ್ರತ |8 
ದೊನ್ನೆಯಲ್ಲಿ ಇಡಬೇಕು. ಪ್ರತಿ ಧಾನ್ಯದ ಮೇಲೆ ಒಂದು ಹಣ್ಣು, ದಕ್ಷಿಣೆ ಇಡಬೇಕು. ಈ 
ಧಾನ್ಯಗಳನ್ನು ಸರಿಯಾದ ದಿಕ್ಕಿಗೆ ಇಡಬೇಕು. 


2.1 ಪೂಜಾ ವಿಧಿ ಮತ್ತು ಸಾಮಗ್ರಿಗಳು 
ಮೊದಲು ಗಣಪತಿ ಪೂಜೆ ಮಾಡಬೇಕು. ನಂತರ ನವಗ್ರಹ ಪೂಜೆ ಮಾಡಿ, ಆಮೇಲೆ 
ಸತ್ಯನಾರಾಯಣನ ಪೂಜೆ ಮಾಡಬೇಕು. ಶ್ರೀ ಸತ್ಯನಾರಾಯಣ ಅಷ್ಟೋತ್ತರ. ಜೊತೆಗೆ 
ಲಕ್ಷ್ಮಿ ಅಷ್ಟೋತ್ತರ ಹೇಳಿ, ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ನೈವೇದ್ಯಕ್ಕೆ ಸಪಾತ 
ಭಕ್ಷ್ಯ / ಸಪಾದ ಭಕ್ಷ್ಯ (ಕೇಸರಿ ಭಾತ್‌ / ಸಜ್ಜಿಗೆ) ಮಾಡಿಕೊಳ್ಳಬೇಕು. ಇದನ್ನು ರವೆ, 


ಸಕ್ಕರೆ, ತುಪ್ಪ, ಹಾಲು, ಬಾಳೆಹಣ್ಣು ಉಪಯೋಗಿಸಿ ಮಾಡಬೇಕು. 


ಪೂಜೆಯ ನಂತರ ಕಥಾ ಶ್ರವಣ ಮಾಡಬೇಕು. ಸತ್ಯನಾರಾಯಣ ವ್ರತ ಕಥೆಯಲ್ಲಿ 5 
ಅಧ್ಯಾಯ ಇದೆ. ಕೆಲವರು ಪ್ರತಿ ಅಧ್ಯಾಯ ಮುಗಿದ ಮೇಲೆ ಮಂಗಳಾರತಿ ನೈವೇದ್ಯ 
ಮಾಡುತ್ತಾರೆ. ಪೂಜೆಯ ನಂತರ ಸತ್ಯನಾರಾಯಣ ಪ್ರಾಸದ ಸ್ವೀಕಾರ ಮಾಡಿ. ಪೂಜೆಗೆ 
ಇಟ್ಟಿರುವ ನವಧಾನ್ಯಗಳು, ಹೊದಿಸಿರುವ ಶಲ್ಯ ಮತ್ತು ದಕ್ಷಿಣೆಯನ್ನು ಸತ್ಪಾತ್ರರಿಗೆ 
ದಾನ ಕೊಡಬೇಕು. 


1. ಕಲಶ ಸಾಮಗ್ರಿಗಳು, ಗಣಪತಿಪೂಜಾ ಸಾಮಗ್ರಿಗಳು, ಸತ್ಯನಾರಾಯಣ ಪ್ರತಿಮೆ. 


2. ನವಗ್ರಹ ಪೂಜೆಗೆ ಸಾಮಗ್ರಿ. ನವಧಾನ್ಯಗಳು : ಅಕ್ಕಿ, ಗೋಧಿ, ತೊಗರಿ, ಹೆಸರು, 
ಕಡಲೆ, ಅವರೆ, ಉದ್ದು, ಹುರುಳಿ ಮತ್ತು ಕರಿಎಳ್ಳು, ಇದರ ಜೊತೆಗೆ ಬೆಲ್ಲದಚ್ಚು, 


ನೈವೇದ್ಯಕ್ಕಾಗಿ ಹಣ್ಣು 
3. ಪರಿಮಳದ್ರವ್ಯಗಳು, ಬಿಡಿಹೂವು, ಪುಷ್ಪಮಾಲೆ. 
4. ಅಂಗವಸ್ತ್ರ, ಗೆಜ್ಜೆವಸ್ತ್ರ, ಪತ್ರಪುಷ್ಪಗಳು, ತುಳಸಿ. 


5. ಪೂರ್ಣಫಲ ಹಾಗೂ ವಾಯನದಾನಕ್ಕಾಗಿ ತೆಂಗಿನಕಾಯಿ. 


9 | ಶ್ರೀ ಸತ್ಯನಾರಾಯಣ ವ್ರತ 
6. ಮಂಟಪಾಲಂಕಾರಕ್ಕೆ ಮಾವಿನೆಲೆ, ಬಾಳೆಯ ಕಂಬಗಳು 


7. ಪಂಚಾಮೃತ ಪೂರ್ಣಫಲ (ತೆಂಗಿನಕಾಯಿ). 
8. ಸಪಾದ ಭಕ್ಷ್ಯ (ತುಪ್ಪ, ಸಣ್ಣರವೆ, ಬಾಳೆಹಣ್ಣು). 


9. ವಾಯನದಾನಕ್ಕೆ ಸಾಮಗ್ರಿ 


3 ಪೂರ್ವಾಂಗ ಪೂಜಾ 
॥ ಶ್ರೀ ಗುರುಭ್ಯೋ ನಮಃ | ಹರಿಃ ಓಂ ॥ ಶ್ರೀ ಆರಾದಿತ ದೇವತಾಭ್ಯೋ ನಮಃ ॥ 


ಆತ್ಮಶುದ್ಧಿಃ ॥ ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ । ಯಃ 


ಸ್ಮರೇತ್‌ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 


ದೀಪ ಜ್ವಲನಂ ॥ ಭೋ ದೀಪ ದೇವಿರೂಪಸ್ವ್ವಂ ಕರ್ಮ ಸಾಕ್ಷೀಹ್ಯ ವಿಘ್ನಕೃತ್‌ । 
ಯಾವತ್ಟ್ಪೂಜಾ ಸಮಾಪ್ತಿಸ್ಸ್ಯಾತ್‌ ತಾವತ್ತ್ವಂ ಸುಸ್ಥಿರೋಭವ ॥ ದೀಪಂ ಜ್ಯೋತಿ ಪರಂ 
ಬ್ರಹ್ಮಾ ದೀಪಂ ಸರ್ವ ತಮೋಪಹಂ । ಇಷ್ಟಾ ಕಾಮ್ಯಾರ್ಥ ಸಿದ್ಧ್ಯರ್ಥಂ ದೀಪ 
ಪ್ರಜ್ಞಾಲಯಾಮ್ಯಾಹಂ ॥ ಓಂ ಅಗ್ನಿನಾಗ್ನಿಃ ಸಮಿಧ್ಯತೇ ಕವಿರ್ಗಹಪತಿರ್ಯುವಾ | 
ಹವ್ಯವಾಡ್‌ ಜುಹ್ವಾಸ್ಯಃ ॥ ಓಂ ಸವಿತಾ ಪ್ರಸವಿತಾ ದೀಪ್ತೋ ದೀಪಯಂದೀಪ್ಯಮಾನಃ | 
ಜ್ವಲಂಜ್ವಲಿತಾ ತಪನ್ವಿತಪಂಥ್ಸಂತಪನ್‌ ॥ ದೇವಸ್ಯ ವಾಮ ಭಾಗೇ ದೀಪ ಸ್ಥಾಪನಂ 


ಕುರ್ಯಾತ್‌ ॥ 


ದ್ವಿರಾಚಮ್ಯ ॥ ಓಂ ಭೂಃ ಯಗ್ವೇದಾಯ ಸ್ವಾಹಾ | ಓಂ ಭುವಃ ಯಜುರ್ವೇದಾಯ 
ಸ್ವಾಹಾ | ಓಗ್‌ಂ ಸುವಃ ಸಾಮವೇದಾಯ ಸ್ವಾಹಾ । ಓಂ ಭೂಃ ಖುಗ್ವೇದಾಯ ಸ್ವಾಹಾ 
| ಓಂ ಭುವಃ ಯಜುರ್ವೇದಾಯ ಸ್ವಾಹಾ | ಓಗ್‌ಂ ಸುವಃ ಸಾಮವೇದಾಯ ಸ್ವಾಹಾ । 


ಕರಂ ಪ್ರಕ್ಷಾಲ್ಯ ॥ 


ಶ್ರೀ ಸತ್ಯನಾರಾಯಣ ವ್ರತ | 10 
ಆಚಮನ ಶೇಷ ॥ ಓಂ ಅಥರ್ವವೇದಾಯ ನಮಃ । ಓಂ ಇತಿಹಾಸ ಪುರಾಣೇಭ್ಯೋ 
ನಮಃ । ಓಂ ಅಗ್ನಯೇ ನಮಃ । ಓಂ ನಕ್ಷತ್ರೇಭ್ಯೋ ನಮಃ । ಓಂ ವಿಷ್ಣವೇ ನಮಃ । 
ಓಂ ಸೂರ್ಯಾಯ ನಮಃ । ಓಂ ಚಂದ್ರಾಯ ನಮಃ । ಓಂ ಪ್ರಾಣಾಯ ನಮಃ । ಓಂ 
ಅಪಾನಾಯ ನಮಃ । ಓಂ ದಿಗ್ಭ್ಯೋ ನಮಃ । ಓಂ ದಿಗ್ಭ್ಯೋ ನಮಃ । ಓಂ ಇಂದ್ರಾಯ 
ನಮಃ | ಓಂ ಇಂದ್ರಾಯ ನಮಃ । ಓಂ ಪ್ರಧಥಿವ್ಯೈ ನಮಃ । ಓಂ ಪ್ರಥಿವ್ಯೈ ನಮಃ | ಓಂ 
ಅಂತರಿಕ್ಷಾಯ್ಕೆ ನಮಃ । ಓಂ ಅಂತರಿಕ್ಷಾಯ್ಕೆ ನಮಃ । ಓಂ ದಿವೇ ನಮಃ । ಓಂ ಬ್ರಹ್ಮಣೇ 
ನಮಃ । ಓಂ ರುದ್ರಾಯ ನಮಃ । ಓಂ ಶಿವಾಯ ನಮಃ । ಓಂ ಸಪ್ಮಯಖಯಷಿಬ್ಯೋ ನಮಃ 


ಪವಿತ್ರಂ ಧೃತ್ವಾ ॥ ಸ್ನಾನೇ ದಾನೇ ಜಪೇ ಹೋಮೇ ಸ್ವಾಧ್ಯಾಯೇ ಪಿತೃಕರ್ಮಣಿ । 
ಪವಿತ್ರಂ ತು ಕರೇ ಕುರ್ಯಾತ್‌ ಸೌವರ್ಣಂ ರಾಜತಂ ತು ವಾ ॥ ಓಂ ಪವಿತ್ರವಂತಃ 
ಪರಿವಾಜಮಾಸತೇ । ಪಿತೈಷಾಂ ಪ್ರತ್ನೋ ಅಭಿರಕ್ಷತಿ ವ್ರತಂ । ಮಹಸ್ಸಮುದ್ರಂ 


ವರುಣಸ್ತಿರೋದಧೇ | ಧೀರಾ ಇಚ್ಛೇಕುರ್ಧರುಣೇಷ್ಟಾರಭಂ ॥ 


ಪ್ರಾಣಾನಾಯಮ್ಯ ॥ ಓಂ ಪ್ರಣವಸ್ಯ ಪರಬ್ರಹ್ಮ ಯಷಿಃ | ದೇವಿಗಾಯತ್ರೀ ಛಂದಃ । 
ಪರಬ್ರಹ್ಮಪರಮಾತ್ಮಾ ದೇವತಾ | ಪ್ರಾಣಾಯಾಮೇ ವಿನಿಯೋಗಃ ॥ ಓಂ ಭೂಃ | ಓಂ 
ಭುವಃ । ಓಗ್‌ಂ ಸುವಃ | ಓಂ ಮಹಃ । ಓಂ ಜನಃ । ಓಂ ತಪಃ । ಓಗ್‌ಂ ಸತ್ಯಂ | ಓಂ 
ಭೂರ್ಭುವಸ್ಸುವಃ । ಓಂ ತಥ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ ॥ ಓಂ ಓಮಾಪೋ ಜ್ಯೋತೀ ರಸೋಕಮೃತಂ 
ಬ್ರಹ್ಮ ಭೂರ್ಭುವಸ್ಸುವರೋಂ ॥ ಇತಿ ತ್ರಿವಾರಮುಚ್ಚಾರಯೇತ್‌ ॥ 


ಘಂಟಾರ್ಚನಂ ॥ ಘಂಟಾಂ ಗಂಧಪಷ್ಟಾಕ್ಷತೈೈ ಸಂಪೂಜ್ಯ ॥ ನಾದಶಬ್ದ ಮಯೀಂ 
ಘಂಟಾಂ ಸರ್ವ ವಿಘ್ನಾಪ ಹಾರಿಣೀಂ । ಪೂಜಯೇದಸ್ತ್ರ ಮಂತ್ರೆಣ ದೇವಸ್ಯ 
ಪ್ರೀತಿಕಾರಣಾತ್‌ ॥ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ । ಕುರ್ವೇ 


ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ॥ ಏಷ ರಕ್ಷೋಹರಃ ಶ್ರೀಮಾನ್‌ ಸರ್ವಾ 


11 | ಶ್ರೀ ಸತ್ಯನಾರಾಯಣ ವ್ರತ 
ಸುರವಿನಾಶನಃ । ಅನೇನ ಘಂಟಾಮಭ್ಯರ್ಚ್ಛ ವಾದಯೇತ್ತಾಂ ಮನೋಹರಾಂ ॥ 


ಘಂಟಾಂ ವಾದಯೇತ್‌ ॥ 


ಪ್ರಾರಂಭಕಾಲ ಗುರುಸಹಿತ ಸಕಲ ದೇವತಾ ಪ್ರಾರ್ಥನಾ ॥ ಸುಮುಖಶ್ಚೈಕದಂತಶ್ಚ 
ಕಪಿಲೋ ಗಜಕರ್ಣಕಃ । ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ॥ 
ಧೂಮ್ರಕೇತುರ್ಗಣಾಧ್ಯಕ್ಷೋ ಫಾಲಚಂದ್ರೋ ಗಜಾನನಃ । ದ್ವಾದಶೈತಾನಿ ನಾಮಾನಿ 
ಯಃ ಪಠೇತ್‌ ಶೃಣುಯಾದಪಿ ॥ ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ 


| ಸಂಗ್ರಾಮೇ ಸರ್ವ ಕಾರ್ಯೇಷು ಎಫ್ನಸ್ತಸ್ಯ ನ ಜಾಯತೇ ॥ ಶುಕ್ಲಾಂಬರಧರಂ 


ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ೬ ಪ್ರಸನ್ನ ವದನಂ ಧ್ಯಾಯೇತ್‌ 
ಸರ್ವವಿಘ್ನೋಪಶಾಂತಯೇ ॥ ಅಭೀಪ್ಸಿತಾರ್ಥ ಸಿದ್ಧರ್ಥಂ ಪೂಜಿತೋ ಯಃ 


ಸುರೈರಪಿ । ಸರ್ವ ಎಿಘಫ್ನಚ್ಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ॥ ಸರ್ವೇಷು ಕಾಲೇಷು 
ಸಮಸ್ತ ದೇಶೇ ಸ್ವಶೇಷ ಕಾರ್ಯೇಷು ತಥೇಶ್ವರೇಶ್ವರಃ | ಸರ್ವಸ್ವರೂಪಿ 
ಭಗವಾನನಾದಿರ್ಮಮಾಸ್ತು ಮಾಂಗಲ್ಯಾಭಿವ್ರದ್ಧಯೇ ಹರಿಃ ॥ ಯತ್ರ ಯೋಗೇಶ್ವರಃ 
ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ । ತತ್ರ ಶ್ರೀರ್ವಿಜಯೋ ಭೂತಿರ್ರ್ರುವಾ 
ನೀತಿರ್ಮತಿರ್ಮಮ ॥ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ । 
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ॥ ಸರ್ಮೇಷ್ಟಾರಂಭ 
ಕಾರ್ಯೇಷು ತ್ರಯಸ್ತ್ರಿಭುವನೇಶ್ವರಾಃ । ದೇವಾ ದಿಶಂತು ನಃ ಸಿದ್ಧಿಂ ಬ್ರಹ್ಮೆಶಾನ 
ಜನಾರ್ಧನಾಃ ॥ ಸ್ಮೃತೇ ಸಕಲ ಕಲ್ಯಾಣಂ ಭಾಜನಂ ಯತ್ರ ಜಾಯತೇ । ಪುರುಷಂ 
ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ ॥ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ 
ತೇಷಾಮ ಮಂಗಲಂ । ಯೇಷಾಂ ಹೃದಿಸ್ಫ್ಟೋ ಭಗವಾನ್‌ ಮಂಗಲಾಯತನಂ ಹರಿಃ ॥ 
ಮಂಗಲಂ ಭಗವಾನ್‌ ವಿಷ್ಣು ಮಂಗಲಂ ಮಧುಸೂಧನಃ । ಮಂಗಲಂ ಪುಂಡರೀಕಾಕ್ಷೋ 
ಮಂಗಲಂ ಗರುಡಧ್ವಜಃ ॥ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ ॥ ಸರ್ವ ಮಂಗಲ ದಾತಾರ್‌ೌ 
ಪಾರ್ವತಿ ಪರಮೇಶ್ವರ್‌ । ಗಣೇಶ ಸ್ಥಂದ ಸಂಯುಕ್‌್ಕ್‌ ವಂದೇ ವಾಂಛಿತ ಸಿದ್ಧಯೇ ॥ 


ಶ್ರೀ ಸತ್ಯನಾರಾಯಣ ವ್ರತ | 12 
ಯಃ ಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವ ಮಂಗಲಾ । ತಯೋಃ 
ಸಂಸ್ಮರಣಾತ್ಪುಂಸಾ ಸರ್ವತೋ ಜಯ ಮಂಗಲಂ ॥ ತದೇವ ಲಗ್ನಂ ಸುದಿನಂ ತದೇವ 
ತಾರಾಬಲಂ ಚಂದ್ರಬಲಂ ತದೇವ । ಎದ್ಯಾ ಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೇ 
ತೇಂಫ್ರಿಯುಗಂ ಸ್ಮರಾಮಿ ॥ ಶ್ರೀ ಲಕ್ಷ್ಮಿನಾರಾಯಣಾಬ್ಯಾಂ ನಮಃ । ಶ್ರೀ 
ಉಮಾಮಹೇಶ್ವರಾಭ್ಯಾಂ ನಮಃ । ಶ್ರೀ ವಾಣೀಹಿರಣ್ಯಗರ್ಭಾಭ್ಯಾಂ ನಮಃ । ಶ್ರೀ 
ಸೀತಾರಾಮಾಭ್ಯಾಂ ನಮಃ । ಶ್ರೀ ಶಚಿ ಪುರಂದರಾಭ್ಯಾಂ ನಮಃ । ಶ್ರೀ ಅರುಂಧತಿ 
ವಸಿಷ್ಠಾಭ್ಯಾಂ ನಮಃ । ಓಂ ದುರ್ಗಾಯೈ ನಮಃ । ಓಂ ಗಣಪತಯೇ ನಮಃ । ಓಂ 
ಕ್ಷೇತ್ರಪಾಲಾಯ ನಮಃ । ಓಂ ವಾಸ್ತುಪುರುಷಾಯ ನಮಃ | ಓಂ ಮಾತೃಭ್ಯೋ ನಮಃ । 
ಓಂ ಪಿತೃಭ್ಯೋ ನಮಃ । ಓಂ ಗುರುಭ್ಯೋನಮಃ । ಓಂ ಆಚಾರೇಭ್ಯೋ ನಮಃ | ಓಂ 
ಇಷ್ಟದೇವತಾಭ್ಯೋ ನಮಃ । ಓಂ ಕುಲದೇವತಾಭ್ಯೊ ನಮಃ 1 ಓಂ 
ಗ್ರಾಮಾದಿದೇವತಾಭ್ಯೋ ನಮಃ । ಓಂ ಸರ್ವೇಭ್ಯೋ ದೇವೇಭ್ಯೋ ನಮಃ । ಓಂ 
ಸರ್ವಾಭ್ಯೋ ದೇವತಾಭ್ಯೋ ನಮಃ । ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ । 
ಓಂ ಶ್ರೀಮದ್ದಗವದೋದಾಯನ ಆಚಾರ್ಯೇಭ್ಯೋ ನಮಃ । ಪ್ರಾರಂಭಕಾಲಃ 
ಸುಮುಹೂರ್ತಮಸ್ವ್ವಿತಿ ಭವಂತೋ ಬ್ರುವಂತು । ಸುಮೂಹೂರ್ತಮಸ್ತು ॥ 


ದೇಶಕಾಲೌ ಸಂಕೀರ್ತ್ಯ ॥ ವಿಷ್ಣೋಃ ವಿಷ್ಣೋಃ ವಿಷ್ಣೋರಾಜ್ಞಯಾ ಪ್ರವರ್ತ ಮಾನಸ್ಯ 
ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀಹರೇಃ ಶ್ವೇತವರಾಹಕಲ್ಪೇ ವೈವಸ್ವತ 
ಮನ್ವಂತರೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತಖಂಡೇ ಭಾರತವರ್ಷೇ 
ಮಹಾಮೇರೋರ್ದಕ್ಷಿಣೇ ಪಾರ್ಷೋೇ ಶ್ರೀಮದ್ಗೋದಾವರ್ಯಾಯಾಃ ದಕ್ಷಿಣೇತೀರೇ 
ಗೋಕರ್ಣಮಂಡಲೇ ಗೋರಾಷ್ಟ್ರದೇಶೇ ಭಾಸ್ಕರಕ್ಷೇತ್ರೇ ಸಹ್ಯಪರ್ವತೇ ಶಾಲಿವಾಹನ 
ಶಕಾಬ್ದೇ ॥ ಅಸ್ಮಿನ್‌ ವರ್ತಮಾನಕಾಲೇ ವ್ಯಾವಹಾರಿಕೇ .....ನಾಮ ಸಂವತ್ಸರೇ, 
....ಅಯನೇ, ತ್‌ ....ಮಾಸೇ, ....ಪಕ್ಷೇ ...ಎಶಿಥ್‌, 
..ವಾಸರಯುಕ್ತಾಯಾಂ, ಏವಂ ಗುಣ ವಿಶೇಷಣ ವಿಶಿಷ್ಠಾಯಾಂ ಪುಣ್ಯಾಯಾಂ 
ಪುಣ್ಯಕಾಲೇ ಮಹಾಪುಣ್ಯ ಶುಭತಿಥೌ ॥ 


13 | ಶ್ರೀ ಸತ್ಯನಾರಾಯಣ ವ್ರತ 

ಸಂಕಲ್ಪಃ ॥ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯಜಯ ಶುಭಾಭಯ 
ಆಯುಷ್ಯಾನಂದಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ । ಧರ್ಮ ಅರ್ಥ ಕಾಮ ಮೋಕ್ಷ 
ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ೬ ಮಮೋಪಾತ್ತ ಸಮಸ್ತ 
ದುರಿತಕ್ಷಯದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ । ಮಮ ಧರ್ಮಕಾಂತಾಯಾಃ 
ಸೌಮಂಗಲ್ಯಾಭಿವೃದ್ಧರ್ಥಂ । ಗಣೇಶ ಗೌರಿ ದುರ್ಗಾ ತ್ರ್ಯಂಬಕ ಬ್ರಹ್ಮ ವಿಷ್ಣು 
ಆದಿತ್ಯಾದಿ ನವಗ್ರಹ ಪೂಜಾಪೂರ್ವಕ ಶ್ರೀ ಮಹಾಲಕ್ಷ್ಮೀಸಮೇತ ಶ್ರೀಸತ್ಯನಾರಾಯಣ 
ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಕಲ್ಪೋಕ್ತ ಪ್ರಕಾರೇಣ 


ಧ್ಯಾನಾವಾಹನಾದಿ ಷೋಡಶೋಪಚಾರ ಪುಜಾಂ ಕರಿಷ್ಯೇ ॥ 


ತದಂಗತ್ವೇನ ನಿರ್ವಿಘ್ನತಾಸಿದ್ಧರ್ಥಂ ಗಣಪತಿ ಪೂಜನಂ ಕ್ಷೇತ್ರಪಾಲ ವಾಸ್ತೋಷ್ಟತಿ 
ಪ್ರಾರ್ಥನಂ ಕರ್ಮಣಃ ಪುಣ್ಯಾಹವಾಚನಂ ಕಲಶಸ್ಥಾಪನಂ ಚ ಕರಿಷ್ಯೇ ॥ ಇತಿ ಸಂಕಲ್ಪ್ಯ 


3.1 ನಿರ್ವಿಘ್ನ ಗಣಪತಿ ಪೂಜಾ 


ತನ್ನಿರ್ವಿಘ್ನತಾ ಸಿದ್ಧರ್ಥಂ ಗಣಪತಿ ಪೂಜಾಪ್ರಾರ್ಥನಂ ಚ ಕರಿಷ್ಯೇ ॥ 


ಓಂ ಗಣಾನಾಂ ತ್ವಾ ಗಣಪತಿಗ್‌ಂ ಹವಾಮಹೇ ಕವಿಂ ಕವೀನಾಮುಪ ಮಶ್ರ ವಸ್ತಮಂ । 
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೂತಿಭಿಸ್ಸೀದ ಸಾದನಂ ॥ ಓಂ 
ಭೂಃ ಗಣಪತಿಮಾವಾಹಯಾಮಿ | ಓಂ ಭುವಃ ಗಣಪತಿಮಾವಾಹಯಾಮಿ | ಓಗ್‌ಂ 
ಸುವಃ ಗಣಪತಿಮಾವಾಹಯಾಮಿ । ಓಂ ಭೂರ್ಭುವಸ್ಸುವಃ ಗಣಪತಿಮಾವಾಹಯಾಮಿ 
॥ ಓಂ ಲಂ ಪೃಥಿವ್ಯಾತ್ಮನೇ ನಮಃ । ಗಂಧಂ ಕಲ್ಪಯಾಮಿ ॥ ಓಂ ಹಂ ಆಕಾಶಾತ್ಮನೇ 
ನಮಃ । ಪುಷ್ಪಂ ಕಲ್ಪಯಾಮಿ ॥ ಓಂ ಯಂ ವಾಯವಾತ್ಮನೇ ನಮಃ | ಧೂಪಂ 
ಕಲ್ಪಯಾಮಿ ॥ ಓಂ ರಂ ತೇಜೋಮಯಾತ್ಮನೇ ನಮಃ । ದೀಪಂ ಕಲ್ಪಯಾಮಿ ॥ ಓಂ 
ಅಂ ಅಮೃತಾತ್ಮನೇ ನಮಃ । ನೈವೇದ್ಯಂ ಕಲ್ಪಯಾಮಿ ॥ ಆವಾಹಿತ ಗಂ ಗಣಪತಯೇ 
ನಮಃ । ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ॥ ವಕ್ರತುಂಡ ಮಹಾಕಾಯ 


ಶ್ರೀ ಸತ್ಯನಾರಾಯಣ ವ್ರತ | 4 
ಕೋಟಿ ಸೂರ್ಯ ಸಮಪ್ರಭ । ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು 
ಸರ್ವದಾ ॥ ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ । ಪಿಂಡೀಕೃತ 
ಮಹಾವಿಘ್ನಡಢುಂಢಿರಾಜ ನಮೋಸ್ತುತೆ ॥ ನಮೋ ನಮೋ ಗಣೇಶಾಯ ವಿಫ್ನೇಶಾಯ 
ನಮೋ ನಮಃ । ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋನಮಃ ॥ ಆವಾಹಿತ ಗಂ 
ಗಣಪತಯೇ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ । ಶ್ರೀ ವಿಫ್ನೆಶ್ವರಾಯ ನಮಃ । 


ಸರ್ವೋಪಚಾರಪೂಜಾಂ ಸಮರ್ಪಯಾಮಿ ॥ 


ಕ್ಷೇತ್ರಪಾಲ ವಾಸ್ತುಪುರುಷ ಪ್ರಾರ್ಥನಾ ॥ ಹಸ್ತೇ ಫಲತಾಂಬೂಲಾನಿ ಗೃಹೀತ್ವಾ 
ಕ್ಷೇತ್ರಾಧಿಪತಿಂ ಪ್ರಾರ್ಥಯೇತ್‌ ॥ ಏಕಂ ಖಟ್ವಾಂಗಹಸ್ತಂ ಭುಜಗ ಪರಿವೃತಂ 
ಪಾಶಮೇಕಂ ತ್ರಿಶೂಲಂ । ಕಾಪಾಲಂ ಖಡ್ಗ ಹಸ್ತಂ ಡಮರುಗ ಸಹಿತಂ ವಾಮಹಸ್ತ್ಕೇ 
ಪಿನಾಕಂ ॥ ಚಂದ್ರಾರ್ಧಂ ಕೇತು ಮಾಲಂ ನರಶಿರವಪುಷಂ ಸರ್ವಯಜ್ಞೋಪವೀತಂ । 
ಕಾಲಂ ಕಾಲಾಂಧಕಾರಂ ಮಮ ದುರಿತ ಹರಂ ಕ್ಷೇತ್ರಪಾಲಂ ನಮಾಮಿ ॥ ಓಂ ಕ್ಷೇತ್ರಸ್ಯ 
ಪತಿನಾ ವಯಗ್‌ಂ ಹಿತೇನೇವ ಜಯಾಮಸಿ । ಗಾಮಶ್ಚಂ ಪೋಷಯಿತ್ನ್ಮಾ ಸ ನೋ 
ಮೃಡಾತೀದೃಶೇ ॥ ಕ್ಷೇತ್ರಸ್ಯ ಪತೇ ಮಧುಮಂತಮೂರ್ಮಿಂ ಧೇನುರಿವ ಪಯೋ 
ಅಸ್ಮಾಸು ಧುಕ್ಷ್ಯ 1 ಮಧುಶ್ಚುತಂಘೃತಮಿವ ಸುಪೂತಮೃತಸ್ಯ ನಃ ಪತಯೋ 
ಮೃಡಯಂತು ॥ ಕ್ಷೇತ್ರಪಾಲಾಯ ನಮಃ । ಫಲತಾಂಬೂಲಾನಿ ಸಮರ್ಪಯಾಮಿ ॥ 


ವಾಸ್ತೋಷ್ಟತಿಂ ಪ್ರಾರ್ಥಯೇತ್‌ ॥ ವಾಸ್ತು ಪುರಷ ನಮಸ್ತೇಸ್ತು ಭೂಶಯ್ಯಾ 
ನಿರತಪ್ರಭೋ । ಮದ್ಗೃಹೆ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ ॥ ಓಂ 
ವಾಸ್ತೋಷ್ಟತೇ ಪ್ರತಿ ಜಾನೀಹ್ಯಸ್ಮಾಂಥ್ಲಾವೇಶೋ ಅನಮೀವೋ ಭವಾ ನಃ । 
ಯತ್ತ್ವೇಮಹೇ ಪ್ರತಿ ತನ್ನೋ ಜುಷಸ್ವ ಶಂ ನ ಏಧಿ ದ್ವಿಪದೇ ಶಂ ಚತುಷ್ಪದೇ ॥ 
ವಾಸ್ತೋಷ್ಟತೇ ಶಗ್ಮಯಾ ಸಗ್‌ಂಸದಾ ತೇ ಸಕ್ಷೀಮಹಿ ರಣ್ವಯಾ ಗಾತುಮತ್ಯಾ | ಆವ; 
ಕ್ಷೇಮ ಉತ ಯೋಗೇ ವರಂ ನೋ ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ ॥ 
ವಾಸ್ತೋಷ್ಟತೇ ಪ್ರತರಣೋ ನ ಏಧಿ ಗೋಭಿರಶ್ವೇಭಿರಿಂದೋ | ಅಜರಾಸಸ್ತೇ ಸಖ್ಯೇ 


ಸ್ಕಾಮ ಪಿತೇವ ಪುತ್ರಾನ್‌ ಪ್ರತಿ ನೋ ಜುಷಸ್ವ । ಅಮೀವಹಾ ವಾಸ್ತೋಷ್ಟತೇ ವಿಶ್ವಾ 


15 | ಶ್ರೀ ಸತ್ಯನಾರಾಯಣ ವ್ರತ 
ರೂಪಾಣ್ಯಾವಿಶನ್‌ । ಸಖಾಸು ಶೇವ ಏಧಿ ನಃ ॥ ವಾಸ್ತೋಷ್ಟತಯೇ ನಮಃ । 


ಫಲತಾಂಬೂಲಾನಿ ಸಮರ್ಪಯಾಮಿ ॥ 


3.2 ಪುಣ್ಯಾಹವಾಚನ 
ಶಾಂತ್ಯರ್ಥಂ ಪುಷ್ಪ್ಯರ್ಥಂ ತುಷ್ಟೃರ್ಥಂ ವೃದ್ಧ್ಯರ್ಥಂ ಚ ಬ್ರಾಹ್ಮಣೈಃ ಸಹ 


ಪುಣ್ಯಾಹವಾಚನಂ ಚ ಕರಿಷ್ಯೇ ॥ 


ಬ್ರಾಹ್ಮಣಹಸ್ತೇ ಜಲಂ ದದಾತಿ ॥ ಓಂ ಆಪಃ ಶಿವಾ ಆಪಃ ಸಂತು | ಓಂ ಗಂಧಾಃ 
ಸುಗಂಧಾಃ ಪಾಂತು । ಓಂ ಅಕ್ಷತಾಃ ಅಸ್ವಕ್ಷತಮರಿಷ್ಟಂ ಚ । ಓಂ ಸುಮನಸಃ 
ಸೌಮನಸ್ಯಮಸ್ತು। ಓಂ ದಕ್ಷಿಣಾಃ ಸ್ವಸ್ತಿ ದಕ್ಷಿಣಾಃ ಪಾಂತು । ಸಂತು ಪಂಚೋಪಚಾರಾಃ 


ಶಾಂತಿರಸ್ತು । ಪುಷ್ಟಿರಸ್ತು । ತುಷ್ಟಿರಸ್ತು । ವೃದ್ಧಿರಸ್ತು । ಅವಿಘ್ನಮಸ್ತು । 
ಆಯುಷ್ಯಮಸ್ತು । ಆರೋಗ್ಯಮಸ್ತು | ಶಿವಂ ಕರ್ಮಾಸ್ತು ॥ ಪುಣ್ಯಾಹಂ ಭವಂತೋ 
ಬ್ರುವಂತು । ಓಂ ಪುಣ್ಯಾಹಂ । ಸ್ವಸ್ತಿಂ ಭವಂತೋ ಬ್ರುವಂತು । ಓಂ ಆಯುಷ್ಯತೇ 
ಸ್ವಸ್ತಿ | ಯದ್ದಿಂ ಭವಂತೋ ಬ್ರುವಂತು । ಓಂ ಯಧ್ಯತಾಂ । ಶ್ರೀರಸ್ವ್ವಿತಿ ಭವಂತೋ 
ಬ್ರುವಂತು । ಅಸ್ತು ಶ್ರೀಃ | ಕಲ್ಯಾಣಂ ಭವಂತೋ ಬ್ರುವಂತು । ಅಸ್ತು ಕಲ್ಯಾಣಂ । 
ಸರ್ವೇ ಗ್ರಹಾಃ ಪ್ರೀಯಂತಾಂ । ಕರ್ಮಾಂಗದೇವತಾಃ ಪ್ರೀಯಂತಾಂ ॥ 


ಓಂ ಯತ್ಪುಣ್ಯಂ ನಕ್ಷತ್ರಂ । ತದ್ಬಟ್‌ ಕುರ್ವೀತೋಪವ್ಯುಷಂ । ಯದಾ ವೈ ಸೂರ್ಯ 
ಉದೇತಿ | ಅಥ ನಕ್ಷತ್ರಂ ನೈತಿ ಯಾವತಿ ತತ್ರ ಸೂರ್ಯೋ ಗಚ್ಛೇತ್‌ | ಯತ್ರ ಜಫನ್ಯಂ 
ಪಶ್ಯೇತ್‌ | ತಾವತಿ ಕುರ್ವೀತ ಯತ್ಕಾರೀ ಸ್ಯಾತ್‌ । ಪುಣ್ಯಾಹ ಏವ ಕುರುತೇ ॥ ತಾನಿ 
ವಾ ಏತಾನಿ ಯಮನಕ್ಷತ್ರ್ರಾಣಿ ಯಾನ್ಯೇವ ದೇವನಕ್ವತ್ರ್ರಾಣಿ | ತೇಷು ಕುರ್ವೀತ 
ಯತ್ಕಾರೀ ಸ್ಯಾತ್‌ । ಪುಣ್ಯಾಹ ಏವ ಕುರುತೇ ॥ ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ 
| ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ | ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ । ಸ್ವಸ್ತಿ ನೋ 


ಬೃಹಸ್ಪತಿರ್ದಧಾತು ॥ ಅಷ್ಟ್‌ ದೇವಾ ವಸವಃ ಸೋಮ್ಯಾಸಃ 1 ಚತಸ್ರೋ 


ಶ್ರೀ ಸತ್ಯನಾರಾಯಣ ವ್ರತ | 16 
ದೇವೀರಜರಾಃ ಶ್ರವಿಷ್ಠಾಃ | ತೇ ಯಜ್ಞಂ ಪಾಂತು ರಜಸಃ ಪರಸ್ತಾತ್‌ 
ಸಂವಥ್ಗರೀಣಮಮೃತಗ್ಗ್‌ ಸ್ವಸ್ತಿ ॥ ಓಂ ಖಧ್ಯಾಸ್ಮ ಹವ್ಯೈರ್ನಮೆಸೋಪಸದ್ಯ । 
ಮಿತ್ರಂ ದೇವಂ ಮಿತ್ರಧೇಯಂ ನೋ ಅಸ್ತು । ಅನೂರಾಧಾನ್‌, ಹವಿಷಾ ವರ್ಧಯಂತಃ 
| ಶತಂ ಜೀವೇಮ ಶರದಃ ಸವೀರಾಃ ॥ ತ್ರೀಣಿತ್ರೀಣಿ ವೈ ದೇವಾನಾಮೃದ್ಧಾನಿ | ತ್ರೀಣಿ 
ಖೆಂದಾಗ್‌ಂಸಿ | ತ್ರೀಣಿ ಸಸರ ತ್ರಯ ಇಮೇ ಲೋಕಾಃ । ಖದ್ದ್ಯಾಮೇವ 


ತದ್ವೀರ್ಯ ಏಷು ಲೋಕೇಷು ಪ್ರತಿತಿಷ್ಠತಿ ॥ 


ಭೂಶುದ್ಧಿಃ ॥ ಭೂಶುದ್ಧ್ಯರ್ಥಂ ಪೂಜಾಭೂಮಿಂ ಗಂಧಾದ್ಯೈೆರರ್ಚಯೇಜ್ಜಪೇಶ್‌ । 
ವರಾಹ ಯಷಿಃ | ದೇವೀ ಗಾಯತ್ರಿ ಛಂದಃ । ಭೂದೇವಿ ದೇವತಾ | ಲಾಂ ಬೀಜಂ | ಲೀಂ 
ಶಕ್ತಿಃ । ಲೂಂ ಕೀಲಕಂ । ಮಮ ದೇವತಾರ್ಚನಾಧಿಕಾರ ಸಿದ್ಧರ್ಥೇ ಪೂಜನೆ ವಿನಿಯೋಗಃ 
॥ ಓಂ ಲಾಂ ಅಂಗುಷ್ಕಾಭ್ಯಾಂ ನಮಃ । ಹೃದಯಾಯ ನಮಃ ॥ ಓಂ ಲೀಂ 
ತರ್ಜನೀಭ್ಯಾಂ ನಮಃ । ಶಿರಸೇ ಸ್ವಾಹಾ ॥ ಓಂ ಲೂಂ ಮಧ್ಯಮಾಭ್ಯಾಂ ನಮಃ । 
ಶಿಖಾಯ್ಕೆ ವಷಟ್‌ ॥ ಓಂ ಲೈಂ ಅನಾಮಿಕಾಭ್ಯಾಂ ನಮಃ । ಕವಚಾಯ ಹುಂ ॥ ಓಂ 
ಲೌಂ ಕನಿಷ್ಠಿಕಾಭ್ಯಾಂ ನಮಃ । ನೇತ್ರತ್ರಯಾಯ್ಕೆ ವೌಷಟ್‌ ॥ ಓಂ ಲಃ ಕರತಲಕರ 
ಪೃಷ್ಠಾಭ್ಯಾಂ ನಮಃ । ಅಸ್ತ್ರಾಯ ಫಟ್‌ ॥ ವಿಷ್ಣುಶಕ್ತಿಸಮುತ್ತನ್ನೇ ಶಂಖವರ್ಣೆ 
ಮಹೀತಲೇ । ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತು ತೇ ॥ ಓಂ 
ಭೂಮಿರ್ಧೇನುರ್ಧರಣೀ ಲೋಕಧಾರಿಣೀ ಉದ್ಭೃತಾಆಸಿ ವರಾಹೇಣ ಕೃಷ್ಣೇನ 
ಶತಬಾಹುನಾ । ಮೃತ್ತಿಕೇ ಹನ ಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ । ಮೃತ್ತಿಕೇ 
ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತಾ ಮೃತ್ತಿಕೇ ದೇಹಿ ಮೇ ಪುಷ್ಟಿಂ ತ್ವಯಿ 
ಸರ್ವಂ ಪ್ರತಿಷ್ಠಿತಂ । ಮೃತ್ರಿಕೇ ಪ್ರತಿಷ್ಠಿತೇ ಸರ್ವಂ ತನ್ಮೇ ನಿರ್ಣುದ ಮೃತ್ರಿಕೇ | 
ತಯಾ ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಂ ॥ ಓಂ ಲಂ ಪ್ರಥಿವ್ಯೇ ನಮಃ ॥ 


ಸರ್ವೋಪಚಾರಪೂಜಾಂ ಸಮರ್ಪಯಾಮಿ ॥ 


ಭೂತೋತ್ಸಾರಣಂ ॥ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ । 
ಯೇ ಭೂತಾ ವಿಘ್ನಕರ್ತಾರಸ್ತೇ ನಶ್ಯಂತು ಶಿವಾಜ್ಞಯಾ ॥ ಭೂತಾನಿ ರಾಕ್ಷಸಾ ವಾಪಿ ಯೇ 


17 | ಶ್ರೀ ಸತ್ಯನಾರಾಯಣ ವ್ರತ 

ಚ ತಿಷ್ಠಂತಿ ಕೇಚನ । ತೇ ಸರ್ವೇಪ್ಯಪ ಗಚ್ಛಂತು ದೇವಪೂಜಾಂ ಕರೋಮ್ಯಹಂ ॥॥ 
ಅಪಕ್ರಾಮಂತು ಭೂತಾದ್ಯಾಃ ಸರ್ವೇ ತೇ ಭೂಮಿಭಾರಕಾಃ । ರ್ವೇಷಾಮವಿರೋಧೇನ 
ಪೂಜಾಕರ್ಮ ಸಮಾರಭೇ ॥ ವಾಮ ಪಾದತಶಲೇನಾಥ ಭುಮಿಮಾಸ್ಟಾಲಯೇತ್ರಿಧಾ । 
ಸಾರ್ಧತಾಲತ್ರಯೇಣೈವ ಭೂತಮುಚ್ಛಾಟಯೆದ್ಗುರುಃ ॥ ಓಂ ಹ್ರೀಂ ಅಸ್ತ್ರಾಯ ನಮಃ 


॥ ಇತಿ ಭೂತಾದೀನ್‌ ಉತ್ಸಾದ್ಯ ॥ 


ಭೈರವ ಪ್ರಾರ್ಥನಾ ॥ ತೀಕ್ಷದಂಷ್ಟ ಮಹಾಕಾಯ ಕಲ್ಬಾಂತದಹನೋಪಮ । 
ಭೈರವಾಯ ನಮಸ್ತುಭ್ಯಮನುಜ್ಞಾಂ ದಾತುಮರ್ಹಸಿ ॥ 


ಆಸನ ಶುದ್ಧಿಃ ॥ ಪ್ರಥಿವ್ಯಾ ಮೇರು ಪೃಷ್ಠ ಯಷಿಃ । ಸುತಲಂ ಛಂದಃ । ಆದಿಕೂರ್ಮೋ 
ದೇವತಾ । ಆಸನೇ ವಿನಿಯೋಗಃ ॥ ಪೃಥ್ವೀ ತ್ವಯಾ ಧೃತಾ ಲೋಕಾ ದೇವೀ ತ್ವಂ 
ವಿಷ್ಣುನಾ ಧೃತಾ । ತ್ವಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ॥ ಓಂ 
ಕಮಾಲಾಸನಾಯ ನಮಃ । ಓಂ ಅನಂತಾಸನಾಯ ನಮಃ । ಓಂ ಯೋಗಾಸನಾಯ ನಮಃ 
| ಓಂ ವಿಮಲಾಸನಾಯ ನಮಃ 1 ಓಂ ಕೂರ್ಮಾಸನಾಯ ನಮಃ | ಓಂ 
ಪರಮಸುಖಾಸನಯ ನಮಃ ॥ ಇತಿ ಆಸನಂ ಅಭ್ಯರ್ಚ್ಯ ॥ 


ಶಿಖಾ ಬಂದಃ ॥ ಊರ್ಧ್ವಕೇಶಿ ವಿರೂಪಾಕ್ಷಿ ಮಾಂಸಶೋಣಿತ ಭಕ್ಷಿಣಿ | ತಿಷ್ಠ ದೇವಿ 
ಶಿಖಾಬಂಧೇ ಚಾಮುಂಡೇ ಹ್ಯಪರಾಜಿತೇ ॥ ಓಂ ತಸ್ಯಾಃ ಶಿಖಾಯಾ ಮಧ್ಯೇ ಪರಮಾತ್ಮಾ 
ವ್ಯವಸ್ಥಿತಃ । ಸ ಬ್ರಹ್ಮ ಸ ಶಿವಃ ಸ ಹರಿಃ ಸೇಂದ್ರಃ ಸೋಕ್ಷರಃ ಪರಮಸ್ಸರಾಟ್‌ ॥ಇತಿ 


ಶಿಖಾಂ ಬಧ್ವಾ ॥ 
ದಿಗೃಂಧಃ ॥ ಓಂ ಭೂರ್ಭುವಸ್ಸುವರೋಂ ॥ ಇತಿ ದಿಗ್ಬಂಧಃ ॥ 


ಕಲಶಾರ್ಚನಂ ॥ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ | ಮೂಲೇ ತತ್ರ 
ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ ॥ ಕುಕ್ಷೌ ತು ಸಾಗರಾಃ ಸರ್ವೇ 


ಸಪ್ತದ್ವೀಪಾ ವಸುಂಧರಾ ೬ ಖಗ್ವ್ವೇದೋಥ ಯಜುರ್ವೇದಃ ಸಾಮವೇದೋ 


ಶ್ರೀ ಸತ್ಯನಾರಾಯಣ ವ್ರತ | 18 
ಹ್ಯಥರ್ವಣಃ ॥ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಂ ತು ಸಮಾಶ್ರಿತಾಃ । ಅತ್ರ 
ಗಾಯತ್ರಿಸಾವಿತ್ರೀ ಶಾಂತಿಃ ಪುಷ್ಟೀಕರೀ ತಥಾ ॥ ಆಯಾಂತು ದೇವಪೂಜಾರ್ಥಂ 
ದುರಿತಕ್ಷಯಕಾರಕಾಃ | ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ ॥ ಗಂಗೇ 
ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । ನರ್ಮದೇ ಸಿಂಧು ಕಾವೇರಿ ಕಲಶೇಸ್ಮಿನ್‌ 
ಸನ್ನಿಧಿಂ ಕುರು ॥ ಓಂ ಭೂರ್ಭುವಸ್ಸುವಃ | ಓಂ ತಥ್ಸವಿತುರ್ವರೇಣ್ಯಂ ಭರ್ಗೋ 
ದೇವಸ್ಯ ಧೀಮಹಿ । ಧಿಯೋ ಯೋ ನಃ ಪ್ರಚೋದಯಾತ್‌ ॥ ಓಂ ಓಮಾಪೋ ಜ್ಯೋತೀ 
ರಸೋಕಮೃತಂ ಬ್ರಹ್ಮ ಭೂರ್ಭುವಸ್ಸುವರೋಂ ॥  ಕಲಶಜಲಂ ಗಾಯತ್ರ್ಯಾ 
ದಶವಾರಮಭಿಮಂತ್ಯ ॥ ಓಂ ಆಪೋ ವಾ ಇದಗ್‌ಂ ಸರ್ವಂ ವಿಶ್ವಾ ಭೂತಾನ್ಯಾಪಃ 
ಪ್ರಾಣಾ ವಾ ಆಪಃ ಪಶವ ಆಪೋಂನ್ನಮಾಪೋರಮೃತಮಾಪಃ ಸಮ್ರಾಡಾಪೋ 
ವಿರಾಡಾಪಃ ಸ್ವರಾಡಾಪಶ್ಚಂದಾಗ್‌ಸ್ಯಾಪೋ ಜ್ಯೋತೀಗ್‌ಷ್ಯಾಪೋ ಯಜೂಗ್‌ಷ್ಯಾಪಃ 
ಸತ್ಯಮಾಪಃ ಸರ್ವಾ ದೇವತಾ ಆಪೋ ಭೂರ್ಭುವಃ ಸುವರಾಪ ಓಂ ॥ ಇಮಂ ಮೇ 
ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸ್ತೋಮಗ್‌ಂ ಸಚತಾ ಪರುಷ್ಟಿಯಾ । 
ಅಸಿಕ್ನಿಯಾ ಮರುದ್ವೃಧೇ ವಿತಸ್ತಯಾಂ6ರ್ಜೀಕೀಯೇ ಶೃಣುಹ್ಯಾ ಸುಷೋಮಯಾ | 
ಸಿತಮಕರನಿಷಣ್ಣಾಂ ಶುಭ್ರವರ್ಣಾಂ ತ್ರಿನೇತ್ರಾಂ 
ಕರಧೃತಕಲಶೋದ್ಯತ್ಲೋತ್ಸಲಾಭೀತ್ಯಭೀಷ್ಟಾಂ | ವಿಧಿಹರಿರೂಪಾಂ 
ಸೇಂದುಕೋಟೀರಚೂಡಾಂ ಭಸಿತಸಿತದುಕೂಲಾಂ ಜಾಹ್ನವೀ ತಾಂ ನಮಾಮಿ ॥ 
ಕಲಶಾಧಿದೇವತಾಭ್ಯೋ ನಮಃ ॥ ಗಂಧಪುಷ್ಠಾಕ್ಷತಾನ್‌ ಸಮರ್ಪಯಾಮಿ ॥ 


ಶಂಖಾರ್ಚನಂ ॥ ಓಂ ಸಹಸ್ರೋಲ್ಭಾಯ ಸ್ವಾಹಾ ಅಸ್ಪ್ರಾಯ ಫಟ್‌ ॥ ಇತಿ ಶಂಖಂ 
ಪ್ರಕ್ಷಾಲ್ಯ | ಓಂ ವ್ಯಾಪಕಮಂಡಲಾಯನಮಃ । ಓಂ ಮಂ ವಹ್ನಿಮಂಡಲಾಯ 
ಧರ್ಮಪ್ರದ ದಶಕಲಾತ್ಮನೇ ನಮಃ । ಓಂ ಅಂ ಅರ್ಕಮಂಡಲಾಯಾರ್ಥಪ್ರದ 
ದ್ವಾದಶಕಲಾತ್ಮನೇ ನಮಃ ॥ ಓಂ ಉಂ ಸೋಮಮಂಡಲಾಯ ಕಾಮಪ್ರದ 
ಷೋಡಶಕಲಾತ್ಮನೇ ನಮಃ । ಓಂ ಇತಿ ಶಂಖಂ ಜಲಮಾಪೂರ್ಯ ॥ ಚಕ್ರಮುದ್ರಯಾ 
ಸಂರಕ್ಷ್ಯ । ತಾರ್ಷ್ಷಮುದ್ರಯಾ ನಿರ್ವಿಷೀಕೃತ್ಯ । ಸುರಭಿಮುದ್ರಯಾ ಅಮೃತೀಕೃತ್ಯ । 


19 | ಶ್ರೀ ಸತ್ಯನಾರಾಯಣ ವ್ರತ 

ಶಂಖಮುದ್ರಾಂ ಪ್ರದರ್ಶ ॥ ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣ ದೇವತಾ । 
ಪೃಷ್ಠೇ ಪ್ರಜಾಪತಿಸ್ತತ್ರ ಅಗ್ರೇ ಗಂಗಾಸರಸ್ವತೀ ॥ ಓಂ ಪಾಂಚಜನ್ಯಾಯ ವಿದ್ಮಹೆ । 
ಪದ್ಮ ಗರ್ಭಾಯ ಧೀಮಹಿ । ತನ್ನಃ ಶಂಖಃ ಪ್ರಚೋದಯಾತ್‌ ॥ ಇತಿ ಶಂಖ ಗಾಯತ್ರ್ಯಾ 
ತ್ರಿವಾರಮಭಿಮಂತ್ರ್ಯ ॥ ತ್ರೈಲೋಕ್ಯೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಲಯಾ । 
ಶಂಖೇ ತಿಷ್ಠಂತಿ ವಿಪ್ರೇಂದ್ರಾಃ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ ॥ ತ್ವಂ ಪುರಾ 
ಸಾಗರೋತ್ಪನ್ನಃ ವಿಷ್ಣುನಾ ವಿಧೃತಃ ಕರೇ । ರಕ್ಷಾರ್ಥಂ ಸರ್ವದೇವಾನಾಂ ಪಾಂಚಜನ್ಯ 
ನಮೋಸ್ತುತೇ ॥ ಗರ್ಭಾ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದಾ । ತವನಾದೇನ 
ಪಾತಾಲೇ ಪಾಂಚಜನ್ಯ ನಮೋಸ್ತುತೇ ॥ ವಿಲಯಂ ಯಾಂತಿ ಪಾಪಾನಿ 
ಹಿಮವದ್ಭಾಸ್ಕರೋದಯೇ । ದರ್ಶನಾದೇವ ಶಂಖಸ್ಯ ಕಿಂ ಪುನಃ ಸ್ಪರ್ಶನೇನತು ॥ 
ನತ್ವಾ ಶಂಖಂ ಕರೇ ಕೃತ್ವಾ ಮಂತ್ರೈರೇವ ತು ವೈಷ್ಣವೈಃ । ಯಃ ಸ್ನಾಪಯತಿ 
ಗೋವಿಂದಂ ತಸ್ಯ ಪುಣ್ಯಮನಂತಕಂ ॥ ಶಂಖಮಧ್ಯಸ್ಥಿತಂ ತೋಯಂ ಭ್ರಾಮಿತಂ 
ಕೇಶವೋಪರಿ । ಅಂಗಲಗ್ನಂ ಮನುಷ್ಯಾಣಾಂ ಬ್ರಹ್ಮಹತ್ಕಾಯುತಂ ದಹೇತ್‌ ॥ ಶಂಖ 
ತೀರ್ಥಂ ಕಲಶೋದಕೇ ಕಿಂಚಿನ್ನಿಕ್ಷಿಪ್ಯ | ಪೂಜೋಪಕರಣಂ ಸಂಪ್ರೋಕ್ಷ್ಯ । ದೇವಸ್ಯ 
ಮೂರ್ಧ್ನಿ ತ್ರಿಃ ಪ್ರೋಕ್ಷ್ಯ । ಆತ್ಮಾನಂ ಪ್ರೋಕ್ಷ್ಯ । ಪುನಃ ಶಂಖಂ ಜಲೇನಾಪೂರ್ಯಾ । 
ಗಂಧಪುಷ್ಟಾಕ್ಷತಾನ್‌ ಸಮರ್ಪಯ । ದೇವಸ್ಯ ದಕ್ಷಿಣ ದಿಗ್ಬಾಗೇ ಸ್ಥಾಪಯೆತ್‌ ॥ 


ಆತ್ಮಾರ್ಚನಂ ॥ ಗಂಧಪಷ್ಟಾಕ್ಷತಾನ್‌ ಸ್ವ ಶಿರಸಿ ನಿಧಾಯ । ದೇಹೋ ದೇವಾಲಯಃ 
ಪ್ರೋಕ್ತೋ ದೇವೋ ಜೀವಃ ಸದಾಶಿವಃ | ತ್ಯಜೇದಜ್ಞಾನಾನಿರ್ಮಾಲ್ಯಂ ಸೋಹಂ ಭಾವೇನ 
ಪೂಜಯೇತ್‌ ॥ ಗಂಧಾದೀಂಧಾರಯಹ್ನಸ್ತೇ ಮೂರ್ಧ್ನಿಸ್ವಸ್ಥ ವಿನಿಕ್ಷಿಪೇತ । 
ಅಚ್ಛುತೋ ಹಮನಂತೋಹಂ ಬ್ರಹ್ಮಾತ್ಮ ಧ್ಯಾನ ಪೂರ್ವಕಂ ॥ ಓಂ ಯೋ ವೇದಾದೌ 
ಸ್ವರಃ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ । ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ 
ಮಹೇಶ್ವರಃ ॥ ತಸ್ಯಾಃ ಶಿಖಾಯಾ ಮಧ್ಯೇ ಪರಮಾತ್ಮಾ ವ್ಯವಸ್ಥಿತಃ । ಸ ಬ್ರಹ್ಮ ಸ 
ಶಿವಃ ಸ ಹರಿಃ ಸೇಂದ್ರಃ ಸೋಕಕ್ಷರಃ ಪರಮಸ್ಸ್ಸರಾಟ್‌ ॥ ಓಂ ಅತಲಾಯ ನಮಃ । ಓಂ 
ವಿತಲಾಯ ನಮಃ | ಓಂ ಸುತಲಾಯ ನಮಃ । ಓಂ ತಲಾತಲಾಯ ನಮಃ | ಓಂ 


ಶ್ರೀ ಸತ್ಯನಾರಾಯಣ ವ್ರತ | 20 
ರಸಾತಲಾಯ ನಮಃ । ಓಂ ಮಹಾತಲಾಯ ನಮಃ । ಓಂ ಪಾತಾಲಾಯ ನಮಃ | ಓಂ 
ಭೂರ್ಲೋಕಾಯ ನಮಃ । ಓಂ ಭುವರ್ಲೋಕಾಯ ನಮಃ । ಓಂ ಸುವರ್ಲೋಕಾಯ 
ನಮಃ । ಓಂ ಮಹರ್ಲೋಕಾಯ ನಮಃ । ಓಂ ಜನೋಲೋಕಾಯ ನಮಃ । ಓಂ 
ತಪೋಲೋಕಾಯ ನಮಃ । ಓಂ ಸತ್ಯಲೋಕಾಯ ನಮಃ । ಓಂ ಚತುರ್ದಶ 
ಭುವನಾಧೀಶ್ವರಾಯ ನಮಃ ॥ ಓಂ ಚಂಡೇಶ್ವರಾಯ ನಮಃ | ಇತಿ 


ಶೀರ್ಷಸ್ಥಪುಷ್ಟಮವಾಘ್ರಾಯ ಉತ್ತರತಃ ವಿಸರ್ಜಯೇತ್‌ ॥ 


ಮಂಡಪಾರ್ಚನಂ ॥ ಉತ್ತಪ್ಕೋ ಜ್ವಲಕಾಂಚನೆನ ರಚಿತಂ ತುಂಗಾಂಗ ರಂಗಸ್ಥಲಂ । 
ಶುದ್ಧಸ್ಥಾಟಿಕಭಿತ್ತಿಕಾ ಎಲಸಿತೈಃ ಸ್ತಂಭೈಶ್ಚ ಹೇಮೈಃ ಶುಭೈಃ ॥ ದ್ವಾರೈಶ್ವಾಮರ 
ರತ್ನ ರಾಜ ಖಚಿತೈಃ ಶೋಭಾ ವಹೈರ್ಮಂಡಿತೈಃ । ಶ್ವತ್ರಾಕೈರಪಿಚಿತ್ರ ಶಂಖ ಧವಲೈಃ 
ಪ್ರೋದ್ಭಾಸಿತೈಃ ಸ್ವಸ್ತಿಕೈೇ ॥ ಮುಕ್ತಾಜಾಲ ವಿಲಂಬ ಮಂಟಪಯುತೈರ್ವಜ್ರೈಶ್ಚ 
ಸೋಪಾನಕ್ಕೆಃ । ನಾನಾರತ್ನ ವಿನಿರ್ಮಿತೈಶ್ಚ ಕಲಶೈರತ್ಯಂತ ಶೋಭಾವಹೈಃ ॥ 
ಮಾಣಿಕ್ಯೋಜ್ವಲದೀಪದೀಪ್ತಿ ವಿಲಸತ್‌ ಲಕ್ಷ್ಮೀವಿಲಾಸಾಸ್ಪದಂ । ಧ್ಯಾಯೇನ್ಮಂಟಪ 
ಮರ್ಚನೆಷು ಸಕಲೇಷ್ವೇವಂ ವಿಧಂ ಸಾಧಕ: ॥ ಉದ್ಯತ್ಪತ್ರಫಲಾತಿನಮ್ರ 
ವಿಲಸದ್ರಾಂಭಾಭಿರಾಲಿಂಗಿತಂ ೬. ಸ್ವಂಭಾನೆ ಕದಲೈರಸಾಲವಿಟಪೈಃ ಸರ್ವತ್ರ 
ಸಂವೇಷ್ಟಿತಂ ॥ ರಾಜಚ್ಚಾಮರ ಸಂಪ್ರಬದ್ಧ ಮುಕುರೋ ದಂಚಿದ್ವಿತಾನಾನ್ವಿತಂ । 
ಯುಕ್ತಂ ಪುಷ್ಪಫಲೈರಲಂಕೃತಮತೋ ಧ್ಯಾಯೇನ್ಮಹಾಮಂಟಪಂ ॥ ಓಂ ಯಕ್ಷೇಭ್ಯೋ 
ನಮಃ । ಓಂ ರಕ್ಷೋಭ್ಯೋ ನಮಃ । ಓಂ ಅಪ್ಸರೇಭ್ಯೋ ನಮಃ । ಓಂ ಗಂಧರ್ವೇಭ್ಯೋ 
ನಮಃ । ಓಂ ಕಿನ್ನರೇಭ್ಯೋ ನಮಃ । ಓಂ ಗೋಭ್ಯೋ ನಮಃ । ಓಂ ದೇವಮಾತೃಭ್ಯೋ 
ನಮಃ । ಓಂ ಮಂಟಪಾಶ್ರಿತ ದೇವತಾಭ್ಯೋ ನಮಃ । ಗಂಧಪುಷ್ಠಾಕ್ಷತಾನ್‌ 
ಸಮರ್ಪಯಾಮಿ ॥ 


21 | ಶ್ರೀ ಸತ್ಯನಾರಾಯಣ ವ್ರತ 

3.3 ದ್ವಾರಪಾಲ ಪೂಜಾ 

ದ್ವಾರಪಾಲ ಪೂಜಾಂ ಕರಿಷ್ಯೇ ॥ ಪೂರ್ವ ದ್ವಾರೇ ದ್ವಾರ ಶ್ರೀಯೈ ನಮಃ । ಧಾತ್ರೇ 
ನಮಃ । ವಿಧಾತ್ರೇ ನಮಃ । ದಕ್ಷಿಣ ದ್ವಾರೇ ದ್ವಾರ ಶ್ರೀಯೈ ನಮಃ । ಚಂಡಯಾ ನಮಃ 
| ಪ್ರಚಂಡಾಯ ನಮಃ । ಪಶ್ಚಿಮ ದ್ವಾರೇ ದ್ವಾರ ಶ್ರೀಯೈ ನಮಃ । ಜಯಾಯ ನಮಃ 
| ವಿಜಯಾಯ ನಮಃ । ಉತ್ತರ ದ್ವಾರೇ ದ್ವಾರ ಶ್ರೀಯೈ ನಮಃ । ಶಂಖನಿಧಯೇ ನಮಃ 
| ಪುಷ್ಪ ನಿಧಯ ನಮಃ ॥ ಓಂ ಪೂರ್ವ ಸಮುದ್ರಾಯ ನಮಃ । ಓಂ ದಕ್ಷಿಣ ಸಮುದ್ರಾಯ 
ನಮಃ । ಓಂ ಪಶ್ಚಿಮ ಸಮುದ್ರಾಯ ನಮಃ । ಓಂ ಉತ್ತರ ಸಮುದ್ರಾಯ ನಮಃ | ಓಂ 
ಸಪ್ತ ಸಮುದ್ರೆಭ್ಯೋ ನಮಃ । ಓಂ ಸಪ್ತ ವ್ಯಾಹೃತಿಭ್ಯೋ ನಮಃ । ಓಂ ಸಪ್ತ 
ಪ್ರಕೃತಿಭ್ಯೋ ನಮಃ । ಓಂ ವಸ್ವಷ್ಟಕಾಯ ನಮಃ । ಓಂ ದಿಗಷ್ಟಕಾಯ ನಮಃ । ಓಂ 
ಪಾತಾಲಾದ್ಯಷ್ಟಕಾಯ ನಮಃ । ಓಂ ಅಣಿಮಾದ್ಯಷ್ಟಕಾಯ ನಮಃ । ಓಂ ಗುರುಭ್ಯೋ 
ನಮಃ । ಓಂ ಪರಮಗುರುಭ್ಯೋ ನಮಃ । ಓಂ ಪರಮೇಷ್ಟ್ರಿಗುರುಭ್ಯೋ ನಮಃ । ಓಂ 
ಪರಾತ್ಚರಗುರುಭ್ಯೋ ನಮಃ ॥ ಓಂ ಸನಕಾದಿಯೋಗೀಭ್ಯೋ ನಮಃ । ಓಂ 
ಶಂಕರಾದ್ಯಾಚಾರ್ಯಭ್ಯೋ ನಮಃ । ಓಂ ನಾರದಾದಿ ಬುಷಿಭ್ಯೋ ನಮಃ । ಓಂ 
ವಸಿಷ್ಠಾದಿ ಮುನಿಭ್ಯೋ ನಮಃ । ಓಂ ಅಪ್ಸರೇಭ್ಯೋ ನಮಃ । ಓಂ ಕಿನ್ನರೇಭ್ಯೋ 
ನಮಃ । ಓಂ ಗಂ ಗಣಪತಯೇ ನಮಃ । ಓಂ ಕ್ಷಂ ಕ್ಷೇತ್ರಪಾಲಾಯ ನಮಃ । ಓಂ ವಾಂ 
ವಾಸ್ತುಪುರುಷಾಯ ನಮಃ । ಶ್ರೀ ಆರಾಧಿತ ದೇವತಾಭ್ಯೋ ನಮಃ । ದ್ವಾರಪಾಲ 
ಪೂಜಾಂ ಸಮರ್ಪಯಾಮಿ ॥ 


ಪೀಠ ಪೂಜಾಂ ಕರಿಷ್ಯೇ ॥ ಓಂ ಆಧಾರಶಕ್ತ್ಕ್ಕೈ ನಮಃ । ಓಂ ಮೂಲ ಪ್ರಕೃತ್ಯೈ ನಮಃ । 
ಓಂ ಕೂರ್ಮಾಯ ನಮಃ । ಓಂ ಅನಂತಾಯ ನಮಃ । ಓಂ ವಾಸ್ತುಪುರುಷಾಯ ನಮಃ 
| ಓಂ ಪೃಧಿವ್ಯೆ ನಮಃ । ಓಂ ಸುಧಾರ್ಣವಾಯ ನಮಃ । ಓಂ ನವರತ್ನಮಯ 
ದ್ವೀಪಾಯ ನಮಃ । ಓಂ ಸ್ವರ್ಣಪರ್ವತಾಯ ನಮಃ । ಓಂ ನಂದನೋದ್ಯಾನಾಯ 
ನಮಃ | ಓಂ ಕಲ್ಪಪಾದಪೇಭ್ಯೋ ನಮಃ । ಓಂ ಮಣಿಮಂಡಪಾಯ ನಮಃ । ಓಂ ರತ್ನ 
ಮಂದಿರಾಯ ನಮಃ । ಓಂ ಸ್ವರ್ಣ ವೇದಿಕಾಯ್ಕೆ ನಮಃ । ಓಂ ರತ್ನಸಿಂಹಾಸನಾಯ 


ಶ್ರೀ ಸತ್ಯನಾರಾಯಣ ವ್ರತ | 22 
ನಮಃ । ಓಂ ಶ್ವೇತಚ್ಛತ್ರಾಯ ನಮಃ । ಓಂ ಧವಲಚಾಮರಾಯ ನಮಃ । ಓಂ 
ಧರ್ಮಾಯ ನಮಃ । ಓಂ ಜ್ಞಾನಾಯ ನಮಃ | ಓಂ ವೈರಾಗ್ಯಾಯ ನಮಃ । ಓಂ 
ಐಶ್ವರ್ಯಾಯ ನಮಃ । ಓಂ ಅಧರ್ಮಾಯ ನಮಃ । ಓಂ ಅಜ್ಞಾನಾಯ ನಮಃ । ಓಂ 
ಅವೈರಾಗ್ಯಾಯ ನಮಃ । ಓಂ ಅನೈಶ್ಚರ್ಯಾಯ ನಮಃ । ಓಂ ಅವ್ಯಕ್ತವಿಗ್ರಹಾಯ 
ನಮಃ । ಓಂ ಆನಂದಕಂದಾಯ ನಮಃ । ಓಂ ಸಂವಿನ್ನಾಲಾಯ ನಮಃ । ಓಂ ತತ್ವಾತ್ಮಕ 
ಪದ್ಮಾಯ ನಮಃ | ಓಂ ಪ್ರಕೃತಿಮಯ ಪತ್ರೇಭ್ಯೋ ನಮಃ । ಓಂ ವಿಕಾರಮಯ 
ಕೇಸರೇಭ್ಯೋ ನಮಃ । ಓಂ ಪಂಚಾಶದ್ವರ್ಣ ಬೀಜಾಢ್ಯ ಸರ್ವ ತತ್ವ ಸ್ವರೂಪಾಯ್ಕೈೆ 
ಕರ್ಣಿಕಾಯ್ಕೆ ನಮಃ । ಓಂ ಅಂ ಅರ್ಕಮಂಡಲಾಯ ದ್ವಾದಶ ಕಲಾತ್ಮನೇ ನಮಃ । ಓಂ 
ಉಂ ಸೋಮ ಮಂಡಲಾಯ ಷೋಡಶ ಕಲಾತ್ಮನೇ ನಮಃ । ಓಂ ಮಂ ವಹ್ನಿ 
ಮಂಡಲಾಯ ದಶ ಕಲಾತ್ಮನೇ ನಮಃ | ಓಂ ಸಂ ಸತ್ವಾಯ ನಮಃ | ಓಂ ರಂ ರಜಸೇ 
ನಮಃ । ಓಂ ತಂ ತಮಸೇ ನಮಃ | ಓಂ ಮಾಂ ಮಾಯಾಯ್ಕೆ ನಮಃ | ಓಂ ಎಂ 
ವಿದ್ಯಾಯ್ಕೆ ನಮಃ । ಓಂ ಅಂ ಆತ್ಮನೇ ನಮಃ । ಓಂ ಉಂ ಅಂತರಾತ್ಮನೇ ನಮಃ । ಓಂ 
ಮಂ ಪರಮಾತ್ಮನೇ ನಮಃ । ಓಂ ಹ್ರೀಂ ಜ್ಞಾನಾತ್ಮನೇ ನಮಃ । ಪೀಠಪೂಜಾಂ 
ಸಮರ್ಪಯಾಮಿ ॥ 


3.4 ಕಲಶ ಸ್ಥಾಪನ 
ಭೂಮಿ - ಚತುರ್ಭುಜೇ ಶುಕ್ಲವರ್ಣೇ ದಿವ್ಯಾಭರಣ ಭೂಷಿತೇ । ಚತುರ್ದಿಜ ನಾಗ 
ಪೃಷ್ಠಸ್ಥೇ ಭೂಮೇ ತ್ವಾಂ ಸಂಸ್ಕೃಶಾಮ್ಯಹಂ ॥ ಓಂ ಮಹೀ ದ್ಯೌಃ ಪೃಥಿವೀಚನ 


ಇಮಂ ಯಜ್ಞಂ ಮಿಮಿಕ್ಷತಾಂ | ಪಿಪೃತಾಂ ನೋ ಭರೀಮಭಿಃ ॥ ಭೂಮಿಂ ಸ್ಪೃಷ್ಟ್ವಾ ॥ 


ಧಾನ್ಯ - ಸರ್ವ ದೇವ ಮಯಂ ಧಾನ್ಯಂ ಸರ್ವೋತ್ಪತ್ತಿ ಕರಂ ಮಹತ್‌ । ಪ್ರಾಣಿನಾಂ 
ಜೀವನೋಪಾಯಂ ಸ್ಥಾಪಯಾ ಮೀಷ್ಟಸಿದ್ಧಯೇ ॥ ಓಂ ಓಷದಯಃ ಸಂ ವದಂತೇ 
ಸೋಮೇನ ಸಹ ರಾಜ್ಞಾ | ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ 


॥ ಧಾನ್ಯ ರಾಶಿಂ ಕೃತ್ವಾ ॥ 


23 | ಶ್ರೀ ಸತ್ಯನಾರಾಯಣ ವ್ರತ 

ಪಾತ್ರ - ದೇವಾಸುರೈರ್ಮಥ್ಯಮಾನಾದುತ್ಚನ್ನೊ ಸಿ ಮಹೋದದೇಃ । ಕುಂಭ ತ್ವಯಿ 
ಸುರಾಃ ಸರ್ವೇ ತೀರ್ಥಾನಿ ಜಲದಾ ನದಾಃ ॥ ಓಂ ಆ ಜಿಘ್ರ ಕಲಶಂ ಮಹ್ಯುರುಧಾರಾ 
ಪಯಸ್ವತ್ಯಾ ತ್ವಾ ವಿಶಂತ್ವಿಂದವಃ ಸಮುದ್ರಮಿವ ಸಿಂಧವಃ ಸಾ ಮಾ ಸಹಸ್ರ ಆ ಭಜ 


ಪ್ರಜಯಾ ಪಶುಭಿಃ ಸಹ ಪುನರ್ಮಾ ವಿಶತಾದ್ರಯಿ ॥ ಪಾತ್ರಂ ನಿಧಾಯ ॥ 


ಸೂತ್ರ - ಓಂ ತಂತುಂ ತನ್ವನ್ರಜಸೋ ಭಾನುಮನ್ವಿಹಿ ಜ್ಯೋತಿಷ್ಠತಃ ಪಥೋ ರಕ್ಷ 
ಧಿಯಾ ಕೃತಾನ್‌ | ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ ಜನಯಾ 


ದೈವ್ಯಂ ಜನಂ ॥ ಸೂತ್ರಂ ಸಂವೇಷ್ಟ್ಯ ॥ 


ಜಲ - ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತೀ । ನರ್ಮದೇ ಸಿಂಧು ಕಾವೇರಿ 
ಕುಂಭೇಸ್ಮಿನ್‌ ಸನ್ನಿಧಿಂ ಕುರು ॥ ಓಂ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ 
ಸ್ತೋಮಂ ಸಚತಾ ಪರುಷ್ಟ್ಯಾ । ಅಸಿಕ್ನ್ಯಾ ಮರುದ್ಹೃಧೇ ವಿತಸ್ತಯಾಂಂರ್ಜೀಕೀಯೇ 


ಶೃಣುಹ್ಯಾ ಸುಷೋಮಯಾ ॥ ಜಲಂ ಸಂಪೂರ್ಯ ॥ 


ಮೃತ್ತಿಕಾ - ಗಜಾಶ್ಚರಥವಲ್ಮೀಕ ಸಂಗಮಹ್ರದ ಗೋಕುಲಾತ್‌ । ಮೃದಮಾನೀಯ 
ಕುಂಭೇಸ್ಮಿನ್‌ ಪ್ರಕ್ಷಿಪಾಮಿ ಚ ಚತ್ವರಾತ್‌ ॥ ಓಂ ಸ್ಕೋನಾ ಪೃಥಿವಿ ಭವಾ ನೃಕ್ಷರಾ 


ನಿವೇಶನೀ । ಯಚ್ಛಾ ನಃ ಶರ್ಮ ಸಪ್ರಥಾಃ ॥ ಮೃತ್ತಿಕಾಂ ನಿಕ್ಷಿಪ್ಯ ॥ 


ಗಂಧ - ಕಸ್ತೂರೀ ಕುಂಕುಮೊಪೇಶತಂ ಕರ್ಪೂರೇಣ ಚ ಸಂಯುತಂ । ಚಂದನಂ 
ಸರ್ವಗಂಧಾಢ್ಯಂ ಕುಂಭೇಸ್ಮಿನ್‌ ಪ್ರಕ್ಷಿಪಾಮ್ಯಹ್ಯಂ ॥ ಓಂ ಗಂಧದ್ವಾರಾಂ 


ದುರಾಧರ್‌ಷಾಂ ನಿತ್ಯಪುಷ್ಠಾಂ ಕರೀಷಿಣೀಂ । ಈಶ್ವರೀಗ್‌ಂ ಸರ್ವಭೂತಾನಾಂ 
ತಾಮಿಹೋಪಹ್ವಯೇ ಶ್ರಿಯಂ ॥ ಗಂಧಂ ಸಮರ ॥ 


ದುರ್ವಾ - ತ್ವಂ ದೂರ್ವೇ ಮೃತ ಜನ್ಮಾಸಿ ವಂದಿತಾಸಿ ಸುರಾಸುರೈಃ । ಸೌಭಾಗ್ಯಂ 


ಸಂತತಿಂ ದೇಹಿ ಸರ್ವಕಾರ್ಯ ಕರೀ ಭವ ॥ ಓಂ ಕಾಂಡಾತ್ಕಾಂಡಾತ್‌ ಪ್ರರೋಹಂತೀ 


ಶ್ರೀ ಸತ್ಯನಾರಾಯಣ ವ್ರತ | 24 
ಪರುಷಃಪರುಷಃ ಪರಿ । ಏವಾ ನೋ ದೂರ್ವೇ ಪ್ರ ತನು ಸಹಸ್ರೇಣ ಶತೇನ ಚ ॥ 


ದುರ್ವಾಃ ಸಮರ್ಪ್ಯ ॥ 


ಪಲ್ಲವ - ಅಶ್ವತ್ಥೋದುಂಭರ ಪ್ಲಕ್ಷ ಚೂತ ನ್ಯಗ್ರೋಧಪಲ್ಲವಾನ್‌ | ಅಸ್ಮಿನ್‌ 
ಕುಂಭೇ ಪ್ರಕ್ಷಿಪಾಮಿ ಸರ್ವಕರ್ಮ ಸುಶೋಭನಾನ್‌ ॥ ಓಂ ಅಶ್ವತ್ನೇ ವೋ ನಿಷದನಂ 
ಪರ್ಣೇ ವೋ ವಸತಿಷ್ಟೃತಾ । ಗೋಭಾಜ ಇತ್ಯಿಲಾಸಥ ಯತ್ನನವಥ ಪೂರುಷಂ ॥ 


ಪಂಚಪಲ್ಲವಾನ್‌ ನಿಧಾಯ ॥ 


ರತ್ನ - ಸುವರ್ಣಂ ರಜತಂ ಮುಕ್ತಾ ರಾಜಾವರ್ತಂ ಪ್ರವಾಲಕಂ । ಇಮಾನಿ ಪಂಚರತ್ನಾನಿ 
ಕಲಶೇ ಪ್ರಕ್ಷಿಪಾಮ್ಯಹಂ ॥ ಓಂ ಸಹಿ ರತ್ನಾನಿ ದಾಶುಷೇ ಸುವಾತಿ ಸವಿತಾ ಭಗಃ । ತಂ 


ಭಾಗಂ ಚಿತ್ರಮೀಮಹೇ ॥ ಪಂಚರತ್ನಾನಿ ನಿಧಾಯ ॥ 


ಫಲ - ಫಲಂ ಮನೋಹರಂ ಸ್ವಾದು ಮುನಿ ದೇವಪ್ರಿಯಂ ಸದಾ । ಅಸ್ಮಿನ್‌ ಕುಂಭೇ 
ಪ್ರಕ್ಷಿಪಾಮಿ ಸರ್ವದಾ ಮಂಗಳಪ್ರದಂ ॥ ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಠಾ 
ಯಾಶ್ಚ ಪುಷ್ಟಿಣೇಃ । ಬೃಹಸ್ಪತಿಪ್ರುಸೂತಾಸ್ತಾ ನೋ ಮುಂಚತ್ವಂಹಸಃ ॥ ಫಲಂ 


ಸಮರ್ಪ್ಯ ॥ 


ವಸ್ತ್ರ - ಈಷದ್ಧೌಾತೇನ ಶುದ್ಧೇನ ಸದಶೇನಾಹನೇತ ಚ | ಸಂವೇಷ್ಟಯಾಮಿ ಕಲಶಂ 
ನೂತನೇನ ಸುವಾಸಸಾ ॥ ಓಂ ಯುವಾ ಸುವಾಸಾಃ ಪರಿವೀತ ಆಗಾತ್‌ ಸ ಉ 
ಶ್ರೇಯಾನ್ಭವತಿ ಜಾಯಮಾನಃ । ತಂ ಧೀರಾಸಃ ಕವಯ ಉನ್ನಯಂತಿ ಸ್ವಾಧಿಯೋ 


ಮನಸಾ ದೇವಯಂತಃ ॥ ವಸ್ತ್ರಂ ನಿಧಾಯ ॥ 


ಹಿರಣ್ಯ - ಹಿರಣ್ಯಗರ್ಭ ಗರ್ಭಸ್ಥ ಆ ಹೇಮಬೀಜಂ ವಿಭಾವಸೋಃ । ಅನಂತ 
ಪುಣ್ಯಫಲದಮತಃ ಶಾಂತಿಂ ಪ್ರಯಚ್ಛ ಮೇ ॥ ಓಂ ಅಗ್ನೇ ರೇತಶ್ಚಂದ್ರಗ್‌ಂ ಹಿರಣ್ಯಂ 
ಅದ್ಭ್ಯಃ ಸಂಭೂತಮಮೃತಂ ಪ್ರಜಾಸು । ತಥ್ಸಂಭರನ್ನುತ್ತರತೋ ನಿಧಾಯ । ಅತಿ 
ಪ್ರಯಚ್ಛಂ ದುರಿತಿಂ ತರೇಯಂ ॥ ಹಿರಣ್ಯಂ ನಿಧಾಯ ॥ 


25 | ಶ್ರೀ ಸತ್ಯನಾರಾಯಣ ವ್ರತ 

ಪವಿತ್ರ - ಕುಶಮೂಲೇ ಸ್ಥಿತೋ ಬ್ರಹ್ಮಾ ಕುಶಮಧ್ಯೇ ತು ಕೇಶವಃ । ಕುಶಾಗ್ರೇ ಶಂಕರಂ 
ವಿದ್ಯಾತ್‌ ಸರ್ವದೇವಾಃ ಸಮಂತತಃ ॥ ಓಂ ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೇ 
ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ | ಅತಪ್ತನೂರ್ನ ತದಾಮೋ ಅಶ್ನುತೇ ಶೃತಾಸ 


ಇದ್ದಹಂತಸ್ತತ್ಸಮಾಶತ ॥ ಇತಿ ಶಿರಃ ಪವಿತ್ರಂ ನಿಧಾಯ ॥ 


ಪೂರ್ಣ ಪಾತ್ರಂ ಲೋಹಮಯಂ ಶಾಲೀತಂಡುಲಪೂರಿತಂ । ಪ್ರಧಾನದೇವಪೂಜಾರ್ಥಂ 
ನಸ್ಯಾಮಿ ಕಲಶೋಪರಿ ॥ ಓಂ ಪೂರ್ಣಾ ದರ್ವಿ ಪರಾ ಪತ ಸುಪೂರ್ಣಾ ಪುನರಾಪತ । 
ವಸ್ನೇವ ವಿ ಕ್ರೀಣಾವಹಾ ಇಷಮೂರ್ಜಗ್‌ಂ ಶತಕ್ರತೋ ॥ ಇತಿ ಕಲಶಂ ಸಂಸ್ಥಾಪಯೇತ್‌ 


3.4.1 ವರುಣ ಪೂಜಾ 

ಪಾಶಹಸ್ತಂ ಚ ವರುಣಂ ಯಾದಸಾಮಂಭಸಾಂಪತಿಂ । ಆವಾಹಯಾಮಿ ಕುಂಭೇಸ್ಮಿನ್‌ 
ದೇವಂ ಮಕರವಾಹನಂ ॥ ಓಂ ತತ್ತ್ವಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ 
ಯಜಮಾನೋಹವಿರ್ಭಿಃ । ಆಹೇಳಮಾನೋ ವರುಣೇಹ ಬೋಧ್ಯುರುಶಮ್ಲಮಾನ 
ಆಯುಃ ಪ್ರಮೋಷೀಃ ॥ ಅಸ್ಮಿನ್‌ ಕಲಶೇ ಓಂ ಭೂಃ ವರುಣಮಾವಾಹಯಾಮಿ । ಓಂ 
ಭುವಃ ವರುಣಮಾವಾಹಯಾಮಿ । ಓಂ ಸ್ವಃ ವರುಣಮಾವಾಹಯಾಮಿ 1 ಓಂ 
ಭೂರ್ಭುವಸ್ಥೃಃ ವರುಣಮಾವಾಹಯಾಮಿ ॥ ಆವಾಹಿತ ವರುಣಾಯ ನಮಃ । ಆಸನಂ 
ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪಯಾಮಿ । ಅರ್ಥಂ 
ಸಮರ್ಪಯಾಮಿ । ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ । 
ಸ್ನಾನಂ ಸಮರ್ಪಯಾಮಿ । ವಸ್ತ್ರಯುಗ್ಮಂ ಸಮರ್ಪಯಾಮಿ । ಅಲಂಕಾರಂ 
ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ | ಪುಷ್ಪಂ ಸಮರ್ಪಯಾಮಿ । ಧೂಪಂ 
ಸಮರ್ಪಯಾಮಿ । ದೀಪಂ ಸಮರ್ಪಯಾಮಿ | ನೈವೇದ್ಯಂ ಸಮರ್ಪಯಾಮಿ । 
ತಾಂಬೂಲಂ ಸಮರ್ಪಯಾಮಿ | ನಮಸ್ಕಾರಂ ಸಮರ್ಪಯಾಮಿ ॥ ವರುಣಾಯ ನಮಃ 
| ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 26 
ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಾಃ ಸಮಾಶ್ರಿತಾಃ । ಮೂಲೇ ತತ್ರ ಸ್ಥಿತೋ 
ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ ॥ ಕುಕ್ಸ್‌ ತು ಸಾಗರಾಸ್ಸರ್ವೇ ಸಪ್ತದ್ವೀಪಾ 
ವಸುಂಧರಾ । ಖುಗ್ವೇದೋ$ಥ ಯಜುರ್ವೇದಃ ಸಾಮವೇದೋಪ್ಯಥರ್ವಣಃ ॥ 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಂ ತು ಸಮಾಶ್ರಿತಾಃ । ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿಃ 
ಪುಷ್ಟಿಕರೀ ತಥಾ | ಆಯಾಂತು ದೇವೀಪೂಜಾರ್ಥಂ ದುರಿತಕ್ಷಯಕಾರಕಾಃ | ಸರ್ವೇ 
ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ ॥ ಗಂಗೇ ಚ ಯಮುನೇ ಚೈವ 
ಗೋದಾವರೀ ಸರಸ್ವತೀ । ನರ್ಮದೇ ಸಿಂಧು ಕಾವೇರೀ ಜಲೇಸ್ಮಿನ್‌ ಸನ್ನಿಧಿಂ ಕುರು ॥ 
ಸಿತಮಕರನಿಷಣ್ಣಾಂ ಶುಭ್ರವಸ್ತ್ರಾಂ ತ್ರಿನೇತ್ರಾಂ 
ಕರಧೃತಕಲಶೋದ್ಯತ್ಸೂತ್ಬ್ಪಲಾಭೀತ್ಯಭೀಷ್ಟಾಂ | ವಿಧಿಹರಿಹರರೂಪಾಂ 
ಸೇಂದುಕೋಟೀರಚೂಡಾಂ ಭಸಿತಸಿತದುಕೂಲಾಂ ಜಾಹ್ನವೀಂ ತಾಂ ನಮಾಮಿ ॥ 
ಕಲಶದೇವತಾಭ್ಯೋ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 


4 ನವಗ್ರಹ ಪೂಜಾ 


ಪತ್ನ್ಯಾಸಹ ಪ್ರಾಣಾನಾಯಮ್ಯ ॥ 


ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಠಾಯಾಂ ಪುಣ್ಯಾಯಾಂ 
ಪುಣ್ಯಕಾಲೇ ಮಹಾಪುಣ್ಯ ಶುಭತಿಥೌ ॥ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರಾ 
ಶ್ರೀ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ । ಮಮ ಇಹ ಜನ್ಮನಿ ಜನ್ಮಾಂತರೇಷು ಸಮಸ್ತ 
ಪ್ರಾರಬ್ಧ ಜನಿತ ದೋಷ ಪರಿಹಾರಾರ್ಥಂ । ಆಧ್ಯಾತ್ಮಿಕ ಆಧಿಭೌತಿಕ ಆಧಿದೈವಿಕ 
ತಾಪತ್ರಯ ನಿವಾರಣಾರ್ಥಂ । ಪರಯಂತ್ರ ಪರತಂತ್ರ ಪರಮಂತ್ರ ಪುತ್ಥಳಿಕಾ-ಸ್ಥಾಪನ 
ವಿಷಚೂರ್ಣ ಪ್ರಯೋಗಾದಿ ಸಮಸ್ತ-ಅಭಿಚಾರದೋಷ-ಪರಿಹಾರಾರ್ಥಂ । ಭೂತ, 
ಪ್ರೇತ, ಪಿಶಾಚ, ಬ್ರಹ್ಮರಾಕ್ಷಸ, ಯಕ್ಷ, ಯಮದೂತ, ಶಾಕಿನೀ, ಡಾಕಿನೀ, ಸರ್ಪಶ್ವಾಪದ 
ಜನಿತ-ಸರ್ವೋಪದ್ರವ-ನಿವಾರಣಾರ್ಥಂ । ಏಕಾಹಿಕ, ದ್ವಾಹಿಕ ತ್ರ್ಯಾಹಿಕ, ಚತುರ್ಥಿಕಾದಿ 


ಸಮಸ್ತ ಜ್ವರ ನಿವಾರಣಾರ್ಥಂ । ಶೀತಜ್ವರ, ಉಷ್ಣಜ್ವರ, ಸನ್ನಿಪಾತಜ್ಞರ, 


27 | ಶ್ರೀ ಸತ್ಯನಾರಾಯಣ ವ್ರತ 

ಮಾಹೇಶ್ವರಜ್ವರಾದಿ-ಸಮಸ್ತ-ಭಯಜ್ಜರ ನಿವಾರಣಾರ್ಥಂ । ರಾಜಕಾರ್ಯಾನುಕೂಲ- 
ಸಿದ್ಧ್ಧರ್ಥಂ । ಕುಷ್ಠ, ಕ್ಷಯ, ಕಾಮಿಲಾ, ಅಪಸ್ಮಾರಾದಿ-ಭಯರೋಗ-ನಿವಾರಣಾರ್ಥಂ 
| ದಾರಿದ್ಯ-ದೋಷ ನಿವಾರಣಾರ್ಥಂ । ಪುತ್ರಪೌತ್ರಾಭಿವೃಧ್ಯರ್ಥಂ । ಕ್ಷೇಮ-ಸ್ಟೈರ್ಯ- 
ವಿಜಯ-ವೀರ್ಯ-ಆಯುರಾರೋಗ್ಯ-ಐಶ್ವರ್ಯಾಭಿವೃದ್ಧ್ಯರ್ಥಂ । ಯೇ ಯೇ ಗ್ರಹಾಃ 
ದುಸ್ಥಾನಸ್ಥಿತಾಃ ತೇಷಾಂ ಗ್ರಹಾಣಾಂ ಸಕಾಶಾತ್‌ ಅನೇನ ಅನುಕೂಲ್ಯತಾ ಸಿದ್ಧ್ಧರ್ಥಂ 
| ಯೇ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಸಕಾಶಾತ್‌ ಅನೇನ 
ಅತ್ಯಂತ ಶುಭಫಲಾ-ವಾಪ್ತ್ಯರ್ಥಂ । ಮಮ ಮನಸಾ-ಭೀಷ್ಟಫಲಸಿದ್ಧ್ಯರ್ಥಂ । 
ಆದಿತ್ಯಾದಿ-ನವಗ್ರಹ-ದೇವತಾ ಪ್ರಸಾದಸಿದ್ಧ್ಯರ್ಥಂ । ಆದಿತ್ಯಾದಿನವಗ್ರಹದೇವತಾ- 


ಧ್ಯಾನ-ಆವಾಹನಾದಿ ಪೂಜಾಂ ಕರಿಷ್ಯೇ | ಅಪ ಉಪಸ್ಪೃಶ್ಯ ॥ 


4.1 ಸೂರ್ಯ ಗ್ರಹ 

ಸೂರ್ಯ ಗ್ರಹಾರಾಧನೇ ವಿನಿಯೋಗಃ (ಗೋಧಿ) ॥ ಜಪಾಕುಸುಮಸಂಕಾಶಂ 
ಕಾಶ್ಯಪೇಯಂ ಮಹಾದ್ಯುತಿಂ 1 ತಮೋಠರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ 
ದಿವಾಕರಂ ॥ ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂ 
ಚ] ಹಿರಣ್ಯಯೇನ ಸವಿತಾ ರಥೇನಾ೪6ದೇವೋ ಯಾತಿ ಭುವನಾ ವಿಪಶ್ಯನ್‌। ಅಗ್ನಿಂ 
ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ । ಅಸ್ಯ ಯಜ್ಞಸ್ಯ ಸುಕ್ರತುಂ ॥ 
ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಟದಾಮುತ ಚ ದ್ವಿಪದಾಂ | 
ನಿಷ್ಟ್ರೀತೋಂಯಂ ಯಜ್ಞಿಯಂ ಭಾಗಮೇತು ರಾಯಸ್ಸೋಷಾ ಯಜಮಾನಸ್ಯ ಸಂತು ॥ 
ಓಂ ಅಧಿದೇವತಾ (ಅಗ್ನಿ) ಪ್ರತ್ಯಧಿದೇವತಾ (ಪಶುಪತಿ) ಸಹಿತಾಯ ಆದಿತ್ಯಾಯ ನಮಃ 


| 
ಸೂರ್ಯಂ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ಚ 


ರಕ್ತಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ-ಕುರ್ವಾಣಂ 


ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 


ಶ್ರೀ ಸತ್ಯನಾರಾಯಣ ವ್ರತ | 28 


ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ವರ್ತುಲಾಕಾರ- 


ಮಂಡಲ-ಮಧ್ಯೇ ಗೋಧೂಮ-ಧಾನ್ಯಸ್ಯೋಪರಿ ಓಂ ಭೂಃ 
ಸೂರ್ಯಗ್ರಹಮಾವಾಹಯಾಮಿ | ಓಂ ಭುವಃ ಸೂರ್ಯಗ್ರಹಮಾವಾಹಯಾಮಿ । ಓಗ್‌ಂ 
ಸುವಃ ಸೂರ್ಯಗ್ರಹಮಾವಾಹಯಾಮಿ | ಓಂ ಭೂರ್ಭುವಸ್ಸುವಃ 


ಸೂರ್ಯಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


42 ಚಂದ್ರ ಗ್ರಹ 
ಚಂದ್ರ ಗ್ರಹಾರಾಧನೇ ವಿನಿಯೋಗಃ (ಅಕ್ಕಿ/ಭತ್ತ) ॥ ದಧಿಶಂಖತುಷಾರಾಭಂ 
ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ 


ಶಂಭೋರ್ಮುಕುಟಭೂಷಣಂ ॥ ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಸ್ಸೋಮ 
ವೃಷ್ಟಿಯಂ | ಭವಾ ವಾಜಸ್ಯ ಸಂಗಥೇ ॥ ಅಪ್ಪ್ಸುಮೇ ಸೋಮೋ 
ಅಬ್ರವೀದಂತರ್ವಿಶ್ವಾನಿ ಭೇಷಜಾ ಅಗ್ನಿಂಚ ವಿಶ್ವಶಂಭುವಮಾಪಶ್ವ ವಿಶ್ವಭೇಷಜೀಃ 
ಗೌರೀ ಮಿಮಾಯ ಸಲಿಲಾನಿ ತಕ್ಷತ್ಯೇಕಪದೀ ದ್ವಿಪದೀ ಸಾ ಚತುಷ್ಟದೀ ಅಷ್ಟಾಪದೀ 
ನವಪದೀ ಬಭೂವುಷೀ ಸಹಸ್ರಾಕ್ಷರಾ ಪರಮೇ ವ್ಯೋಮನ್‌ | ಓಂ ಅಧಿದೇವತಾ(ಆಪ) 
ಪ್ರತ್ಯಧಿದೇವತಾ(ಗೌರೀ) ಸಹಿತಾಯ ಸೋಮಾಯ ನಮಃ ॥ 


ಚಂದ್ರಂ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ಚ 
ಶ್ವೇತಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ- 
ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ 
ಆಗ್ನೇಯ ದಿಗ್ಬಾಗೇ ಚತುರಶ್ರಾಕಾರ ಮಂಡಲೇ ತಂಡುಲ-ಧಾನ್ಯಸ್ಯೋಪರಿ ಓಂ ಭೂಃ 
ಚಂದ್ರಗ್ರಹಮಾವಾಹಯಾಮಿ । ಓಂ ಭುವಃ ಚಂದ್ರಗ್ರಹಮಾವಾಹಯಾಮಿ । ಓಗ್‌ಂ 
ಸುವಃ ಚಂದ್ರಗ್ರಹಮಾವಾಹಯಾಮಿ ಓಂ ಭೂರ್ಭುವಸ್ಸುವಃ 
ಚಂದ್ರಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


29 | ಶ್ರೀ ಸತ್ಯನಾರಾಯಣ ವ್ರತ 

4.3 ಅಂಗಾರಕ ಗ್ರಹ 

ಅಂಗಾರಕ ಗ್ರಹಾರಾಧನೇ ವಿನಿಯೋಗಃ (ತೊಗರಿಕಾಳು) ॥ ಧರಣೀಗರ್ಭಸಂಭೂತಂ 
ವಿದ್ಯುತ್ಕಾಂತಿಸಮಪ್ರಭಂ । ಕುಮಾರಂ ಶಕ್ತಿಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ ॥ 
ಓಂ ಅಗ್ನಿರ್ಮೂರ್ದ್ಧಾ ದಿವಃ ಕಕುತ್ವತಿಃ ಪೃಥಿವ್ಯಾ ಅಯಂ । ಅಪಾಗ್‌ಂ ರೇತಾಗ್‌ಂಸಿ 
ಜಿನ್ಹತಿ | ಸೋನಾ ಪೃಥಿವಿ ಭವಾರನೃಕ್ಷರಾ ನಿವೇಶನಿ | ಯಚ್ಛಾನಶ್ಶರ್ಮ ಸಪ್ರಥಾಃ । 
ಕ್ಷೇತ್ರಸ್ಯ ಪತಿನಾ ವಯಗ್‌ಂಹಿತೇ ನೇವ ಜಯಾಮಸಿ । ಗಾಮಶ್ವಂ ಪೋಷಯಿಂತ್ವಾ ಸ 
ನೋ ಮೃಡಾತೀದೃಶೇ ॥ ಓಂ ಅಧಿದೇವತಾ(ಪೃಥಿವೀ) ಪ್ರತ್ಯಧಿದೇವತಾ(ಕ್ಷೇತ್ರಪಾಲ) 
ಸಹಿತಾಯ ಅಂಗಾರಕಾಯ ನಮಃ ॥ 


ಅಂಗಾರಕಂ ರಕ್ಕವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ಕಗಂಧಾನುಲೇಪನಂ ರಕ್ತಾಶ್ಚ 
ರಕ್ತಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ-ಕುರ್ವಾಣಂ 
ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ ದಕ್ಷಿಣ 
ದಿಗ್ಬಾಗೇ ತ್ರಿಕೋಣಾಕಾರ ಮಂಡಲೇ ಆಢಕ-ಧಾನ್ಯಸ್ಕೋಪರಿ ಓಂ ಭೂಃ 
ಅಂಗಾರಕಗ್ರಹಮಾವಾಹಯಾಮಿ | ಓಂ ಭುವಃ ಅಂಗಾರಕಗ್ರಹಮಾವಾಹಯಾಮಿ । 
ಓಗ್‌ಂ ಸುವಃ ಅಂಗಾರಕಗ್ರಹಮಾವಾಹಯಾಮಿ 1 ಓಂ ಭೂರ್ಭುವಸ್ಸುವಃ 
ಅಂಗಾರಕಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


4.4 ಬುಧ ಗ್ರಹ 
ಬುಧ ಗ್ರಹಾರಾಧನೇ ವಿನಿಯೋಗಃ (ಹೆಸರುಕಾಳು) ॥ ಪ್ರಿಯಂಗುಕಲಿಕಾಶ್ಯಾಮಂ 
ರೂಪೇಣಾಪ್ರತಿಮಂ ಬುಧಂ 1 ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ 


ಪ್ರಣಮಾಮ್ಯಹಂ ॥ ಓಂ ಉದ್ದುಧ್ಯಸ್ವಾಗ್ನೇ ಪ್ರತಿಜಾಗೃಹ್ಯೇನಮಿಷ್ಟಾಪೂರ್ತೇ 
ಸಗ್‌ಂಸೃಜೇಥಾಮಯಂಚ। ಪುನಃ ಕೃಣ್ವಗ್‌ಂಸ್ತ್ಯಾ ಪಿತರಂ 


ಯುವಾನಮನ್ವಾತಾಗ್‌ಂಸೀತ್ವಯಿ ತಂತುಮೇತಂ ॥ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ 


ಶ್ರೀ ಸತ್ಯನಾರಾಯಣ ವ್ರತ | 30 
ನಿದಧೇ ಪದಂ ಸಮೂಢಮಸ್ಕಪಾಗ್‌ಂ ಸುರೇ ॥ ವಿಷ್ಣೋ ರರಾಟಮಸಿ ವಿಷ್ಣೋಃ 
ಪೃಷ್ಠಮಸಿ ವಿಷ್ಣೋಶ್ನಪ್ಪೈ ಸೊ ಹಕ ವಿಷ್ಠೋಸ್ಕ್ಯ್ಯೂರಸಿ ವಿಷ್ಟ್ಣೋರ್ಧ್ರುವಮಸಿ 

ವೈಷ್ಣವಮಸಿ ವಿಷ್ಣವೇ ತ್ವಾ ಓಂ ಅಧಿದೇವತಾ(ವಿಷ್ಣು) 
ಪ್ರತ್ಯಧಿದೇವತಾ(ನಾರಾಯಣ) ಸಹಿತಾಯ ಬುಧಾಯ ನಮಃ ॥ 


ಬುಧಂ ಪೀತವರ್ಣಂ ಪೀತಮಾಲ್ಯಾಂಬರಧರಂ ಫೀತಗಂಧಾನುಲೇಪನಂ ಪೀತಾಶ್ವ 
ಪೀತಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ-ಕುರ್ವಾಣಂ 
ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ 
ಈಶಾನ್ಯ ದಿಗ್ಭಾಗೇ ಬಾಣಾಕಾರ ಮಂಡಲೇ ಮುದ್ಗ-ಧಾನ್ಯಸ್ಯೋಪರಿ ಓಂ ಭೂಃ 
ಬುಧಗ್ರಹಮಾವಾಹಯಾಮಿ । ಓಂ ಭುವಃ ಬುಧಗ್ರಹಮಾವಾಹಯಾಮಿ । ಓಗ್‌ಂ ಸುವಃ 
ಬುಧಗ್ರಹಮಾವಾಹಯಾಮಿ । ಓಂ ಭೂರ್ಭುವಸ್ಸುವಃ ಬುಧಗ್ರಹಮಾವಾಹಯಾಮಿ । 


ಸ್ಥಾಪಯಾಮಿ ಪೂಜಯಾಮಿ ॥ 


4.5 ಬೃಹಸ್ಪತಿ ಗ್ರಹ 
ಬೃಹಸ್ಪತಿ ಗ್ರಹಾರಾಧನೇ ವಿನಿಯೋಗಃ (ಕಡಲೆಕಾಳು) ॥ ದೇವಾನಾಂ ಚ ಯಷೀಣಾಂ ಚ 
ಗುರುಂ ಕಾಂಚನಸಂನಿಭಂ । ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ 
॥ ಓಂ ಬೃಹಸ್ಪತೇ ಅತಿಯದರ್ಯೋ ಅರ್ಹಾದ್ಭ್ಯುಮದ್ವಿಭಾತಿ ಕ್ರತುಮಜ್ಜನೇಷು 
ಯದ್ದಿದಯಚ್ಚವಸರ್ತಪ್ರಜಾತ ತದಸ್ಮಾಸು ದ್ರವಿಣಂಧೇಹಿ ಚಿತ್ರಂ ॥ ಇಂದ್ರಮರುತ್ವ 
ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೇ ಅಪಿಬಸ್ಸುತಸ್ಯ ತವ ಪ್ರಣೀತೀ ತವ 


ಶೂರಶರ್ಮನ್ನಾ ವಿವಾಸಂತಿ ಕವಯಸ ಸುಯಜ್ಞಾಃ ॥ ಬ್ರಹ್ಮಜಜ್ಞಾನಂ ಪ್ರಥಮಂ 
ಪುರಸ್ತಾದ್ವಿಸೀಮತಸ್ಸುರುಜೋ ವೇನ ಆವಃ | ಸಬುಧ್ದಿಯಾ ಉಪಮಾ ಅಸ್ಯ 
ವಷ್ಕಾಸ್ಸತಶ್ಚ ಯೋನಿಮಸತಶ್ಚ ವವಃ ॥ ಓಂ ಅಧಿದೇವತಾ(ಇಂದ್ರ) 


ಪ್ರತ್ಯಧಿದೇವತಾ(ಬ್ರಹ್ಮ) ಸಹಿತಾಯ ಬೃಹಸ್ಪತಯೇ ನಮಃ ॥ 


31 | ಶ್ರೀ ಸತ್ಯನಾರಾಯಣ ವ್ರತ 

ಬೃಹಸ್ಪತಿಂ ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಗಂಧಾನುಲೇಪನಂ ಕನಕಾಶ್ವ 
ಕನಕಚ್ಚತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ-ಕುರ್ವಾಣಂ 
ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ ಉತ್ತರ 
ದಿಗ್ಬಾಗೇ ಚತುರಶ್ರಾಕಾರ ಮಂಡಲೇ ಚಣಕ-ಧಾನ್ಯಸ್ಯೋಪರಿ ಓಂ ಭೂಃ ಬೃಹಸ್ಪತಿ 
ಗ್ರಹಮಾವಾಹಯಾಮಿ । ಓಂ ಭುವಃ ಬೃಹಸ್ಪತಿ ಗ್ರಹಮಾವಾಹಯಾಮಿ । ಓಗ್‌ಂ ಸುವಃ 
ಬೃಹಸ್ಪತಿ ಗ್ರಹಮಾವಾಹಯಾಮಿ 1. ಓಂ ಭೂರ್ಭುವಸ್ಸುವಃ ಬೃಹಸ್ಪತಿ 
ಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


46 ಶುಕ್ರ ಗ್ರಹ 
ಶುಕ್ರ ಗ್ರಹಾರಾಧನೇ ವಿನಿಯೋಗಃ (ಅವರೇಕಾಳು) ॥ ಹಿಮಕುಂದಮೃಣಾಲಾಭಂ 
ದೈತ್ಯಾನಾಂ ಪರಮಂ ಗುರುಂ । ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ 
॥ ಓಂ ಪ್ರವಶ್ಶುಕ್ರಾಯ ಭಾನವೇ ಭರಧ್ವಂ । ಹವ್ಯಂ ಮತಿಂ ಚಾಗ್ನಯೇ ಸುಪೂತಂ ॥ 
ಯೋ ದೈವ್ಯಾನಿ ಮಾನುಷಾ ಜನೂಗ್‌ಂಷಿ। ಅಂತರ್ವಿಶ್ಚಾನಿ ಎದ್ಮ ನಾ ಜಿಗಾತಿ ॥ 
ಇಂದ್ರಾಣೀಮಾಸು ನಾರಿಷು ಸುಪತ್ನೀಮಹಮಶ್ರವಂ । ನ ಹೃಸ್ಯಾ ಅಪರಂಚನ ಜರಸಾ 
ಮರತೇ ಪತಿಃ ॥ ಇಂದ್ರಂ ವೋ ಎಶ್ವತಸ್ಪರಿ ಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು 
ಕೇವಲಃ ॥ ಓಂ ಅಧಿದೇವತಾ(ಇಂದ್ರಾಣಿ) ಪ್ರತ್ಯಧಿದೇವತಾ(ಇಂದ್ರ) ಸಹಿತಾಯ 
ಶುಕ್ರಾಯ ನಮಃ ॥ 


ಶುಕ್ರಂ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ಚ 
ಶ್ವೇತಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ- 
ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ 


ಪ್ರಾಗ್ದಿಗ್ಳಾಗೇ ಪಂಚಕೋಣಾಕಾರ ಮಂಡಲೇ ನಿಷ್ಟಾವ-ಧಾನ್ಯಸ್ಯೋಪರಿ ಓಂ ಭೂಃ 


ಶ್ರೀ ಸತ್ಯನಾರಾಯಣ ವ್ರತ | 32 
ಶುಕ್ರಗ್ರಹಮಾವಾಹಯಾಮಿ । ಓಂ ಭುವಃ ಶುಕ್ರಗ್ರಹಮಾವಾಹಯಾಮಿ । ಓಗ್‌ಂ ಸುವಃ 
ಶುಕ್ರಗ್ರಹಮಾವಾಹಯಾಮಿ । ಓಂ ಭೂರ್ಭುವಸ್ಸುವಃ ಶುಕ್ರಗ್ರಹಮಾವಾಹಯಾಮಿ । 
ಸ್ಥಾಪಯಾಮಿ ಪೂಜಯಾಮಿ ॥ 


4.7 ಶನೈಶ್ಚರ ಗ್ರಹ 
ಶನೈಶ್ಚರ ಗ್ರಹಾರಾಧನೇ ವಿನಿಯೋಗಃ (ಕರಿಎಳ್ಳು) ॥ ನೀಲಾಂಜನಸಮಾಭಾಸಂ 
ರವಿಪುತ್ರಂ ಯಮಾಗ್ರಜಂ । ಛಾಯಾಮಾರ್ತಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ 
॥ ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ। ಶಂಯೋರಭಿಸ್ರವಂತು 
ನಃ ॥ ಪ್ರಜಾಪತೇ ನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ । 
ಯತ್ಕಾಮಾಸ್ತೇ ಜುಹುಮಸ್ತನ್ನೋ ಅಸ್ತು ವಯಗ್‌ಂಸ್ಕಾಮ ಪತಯೋ ರಯೀಣಾಂ । 
ಇಮಂ ಯಮಪ್ರಸ್ತರಮಾಹಿ ಸೀದಾ€ಜ್ಸ್‌ರೋಭಿಃ ಪಿತೃಭಿಸ್ಸಂವಿದಾನಃ | ಆತ್ಮಾ 
ಮಂತ್ರಾಃ ಕವಿಶಸ್ತಾ ವಹಂತ್ವೇನಾ ರಾಜನ್‌ ಹವಿಷಾ ಮಾದಯಸ್ವ॥ ಓಂ 
ಅಧಿದೇವತಾ(ಪ್ರಜಾಪತಿ) ಪ್ರತ್ಯಧಿದೇವತಾ(ಯಮ) ಸಹಿತಾಯ ಶನೈಶ್ಚರಾಯ ನಮಃ ॥ 


ಶನೈಶ್ಚರಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ 
ನೀಲಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ-ಕುರ್ವಾಣಂ 
ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ 
ಪಶ್ಚಿಮ ದಿಗ್ಭಾಗೇ ಧನುರಾಕಾರ ಮಂಡಲೇ ತಿಲ-ಧಾನ್ಯಸ್ಯೋಪರಿ ಓಂ ಭೂಃ ಶನೈಶ್ಚರ 
ಗ್ರಹಮಾವಾಹಯಾಮಿ । ಓಂ ಭುವಃ ಶನೈಶ್ಚರ ಗ್ರಹಮಾವಾಹಯಾಮಿ । ಓಗ್‌ಂ ಸುವಃ 
ಶನೈಶ್ಚರ ಗ್ರಹಮಾವಾಹಯಾಮಿ  ।. ಓಂ  ಭೂರ್ಭುವಸ್ಸುವಃ ಶನೈಶ್ಚರ 
ಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


33 | ಶ್ರೀ ಸತ್ಯನಾರಾಯಣ ವ್ರತ 

4.8 ರಾಹು ಗ್ರಹ 

ರಾಹು ಗ್ರಹಾರಾಧನೇ ವಿನಿಯೋಗಃ (ಉದ್ದಿನಕಾಳು) ॥ ಅರ್ಧಕಾಯಂ ಮಹಾವೀರ್ಯಂ 
ಚಂದ್ರಾದಿತ್ಯವಿಮರ್ದನಂ । ಸಿಂಹಿಕಾಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ॥ 
ಓಂ ಕಯಾ ನಶ್ಚಿತ್ರ ಆಭುವದೂತೀ ಸದಾವೃಧಸ್ಸಖಾ। ಕಯಾ ಶಚಿಷ್ಠಯಾ ವೃತಾ । 
ಆಳೇಯಂಗ್‌ಃ ಪೃಶ್ನಿರಕ್ರಮೀದಸನನ್ಮಾತರಂ ಪುನಃ । ಪಿತರೆಂಚ ಪ್ರಯಂತ್ಸುವಃ 
ಯತ್ತೇ ದೇವೀ ನಿರೃತಿರಾಬಬಂಧ ದಾಮ ಗ್ರೀವಾಸ್ವವಿಚರ್ತ್ಯಂ | ಇದಂತೇ 
ತದ್ವಿಷ್ಯಾಮ್ಯಾಯುಷೋ ನ ಮಧ್ಯಾದಥಾಜೀವಃ ಪಿತುಮದ್ಧಿ ಪ್ರಮುಕ್ತಃ ॥ ಓಂ 


ಅಧಿದೇವತಾ(ಸರ್ಪ) ಪ್ರತ್ಯಧಿದೇವತಾ(ಕಾಲ) ಸಹಿತಾಯ ರಾಹವೇ ನಮಃ ॥ 


ರಾಹುಂ ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರಧರಂ ಧೂಮ್ರಗಂಧಾನುಲೇಪನಂ 
ಧೂಮ್ರಾಶ್ವ ಧೂಮ್ರ ಚ್ಛತ್ರದ್ವಜ-ರಥ-ಪತಾಕೋಪ ಶೋಭಿತಂ ದಿವ್ಯಂ ಮೇರುಂ 
ಪ್ರದಕ್ಷಿಣೀ-ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ 
ಸಪರಿವಾರ ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ 
ಸೂರ್ಯಗ್ರಹಸ್ಯ ನೈಯತ್ಯ ದಿಗ್ಬಾಗೇ ಶೂರ್ಪಾರಾಕಾರ ಮಂಡಲೇ ಮಾಷ- 
ಧಾನ್ಯಸ್ಯೋಪರಿ ಓಂ ಭೂಃ ರಾಹು ಗ್ರಹಮಾವಾಹಯಾಮಿ । ಓಂ ಭುವಃ ರಾಹು 
ಗ್ರಹಮಾವಾಹಯಾಮಿ । ಓಗ್‌ಂ ಸುವಃ ರಾಹು ಗ್ರಹಮಾವಾಹಯಾಮಿ । ಓಂ 
ಭೂರ್ಭುವಸ್ಸುವಃ ರಾಹು ಗ್ರಹಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


49 ಕೇತು ಗ್ರಹ 

ಕೇತು ಗ್ರಹಾರಾಧನೇ ವಿನಿಯೋಗಃ (ಹುರಳಿಕಾಳು) ॥ ಪಲಾಶಪುಷ್ಟಸಂಕಾಶಂ 
ತಾರಕಾಗ್ರಹಮಸ್ಕ್ತಕಂ । ರೌದ್ರಂ ರೌದ್ರಾತ್ಮಕಂ ಘೋರಂ ತೆಂ ಕೇತುಂ ಪ್ರಣಮಾಮ್ಯಹಂ 
uw ಓಂ ಕೇತುಂಕೃಣ್ಣನ್ನಕೇತವೇ ಪೇಶೋ ಮರ್ಯಾ ಅಪೇಶಸೇ। 
ಸಮುಷದ್ದಿರಜಾಯಥಾಃ ॥ ಬ್ರಹ್ಮಾ ದೇವಾನಾಂ ಪದವೀಃ ಕವೀನಾಮೃಷಿರ್ವಿಪ್ರಾಣಾಂ 


ಮಹಿಷೋ ಮೃಗಾಣಾಂ ಶ್ಯೇನೋಗೃಧ್ರಾಣಾಗ್‌ಂಸ್ವಧಿತಿರ್ವನಾನಾಗ್‌ಂ ಸೋಮಃ 


ಶ್ರೀ ಸತ್ಯನಾರಾಯಣ ವ್ರತ | 34 
ಪವಿತ್ರಮತ್ಯೇತಿ ರೇಭನ್‌ । ಸಚಿತ್ರ ಚಿತ್ರಂ ಚಿತಯನ್‌ತಮಸ್ಕೇ ಚಿತ್ರಕ್ಷತ್ರ ಚಿತ್ರತಮಂ 
ವಯೋಧಾಂ । ಚಂದ್ರಂ ರಯಿಂ ಪುರುವೀರಂ ಬೃಹಂತಂ ಚಂದ್ರಚಂದ್ರಾಭಿರ್ಗೃಣತೇ 
ಯುವಸ್ವ ॥ ಓಂ ಅಧಿದೇವತಾ(ಬ್ರಹ್ಮ) ಪ್ರತ್ಯಧಿದೇವತಾ(ಚಿತ್ರಗುಪ್ಪ) ಸಹಿತೇಭ್ಯಃ 
ಕೇತುಭ್ಯೋ ನಮಃ ॥ 


ಕೇತುಂ ಚಿತ್ರವರ್ಣಂ ಚಿತ್ರಮಾಲ್ಯಾಂಬರಧರಂ ಚಿತ್ರಗಂಧಾನುಲೇಪನಂ ಚಿತ್ರಾಶ್ಚ 
ಚಿತ್ರಚ್ಛತ್ರದ್ವಜ-ರಥ-ವತಾಕೋಪ ಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೀ- 
ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ 
ಸರ್ವಾಲಂಕಾರಭೂಷಿತ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ 
ವಾಯವ್ಯ ದಿಗ್ಭಾಗೇ ಧ್ವಜಾಕಾರ ಮಂಡಲೇ ಕುಳಿತೃ-ಧಾನ್ಯಸ್ಯೋಪರಿ ಓಂ ಭೂಃ ಕೇತು 
ಗ್ರಹಮಾವಾಹಯಾಮಿ । ಓಂ ಭುವಃ ಕೇತು ಗ್ರಹಮಾವಾಹಯಾಮಿ । ಓಗ್‌ಂ ಸುವಃ 
ಕೇತು ಗ್ರಹಮಾವಾಹಯಾಮಿ । ಓಂ ಭೂರ್ಭುವಸ್ಸುವಃ ಕೇತು ಗ್ರಹಮಾವಾಹಯಾಮಿ 
| ಸ್ಥಾಪಯಾಮಿ ಪೂಜಯಾಮಿ ॥ 


4.10 ಮೃತ್ಯುಂಜಯ 

ಮೃತ್ಯುಂಜಯ ಆರಾಧನೇ ವಿನಿಯೋಗಃ (ಬೆಲ್ಲದ ಅಚ್ಚು) ॥ ಓಂ ತ್ರ್ಯಂಬಕಂ 
ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ | ಉರ್ವಾರುಕಮಿವ 
ಬಂಧನಾನ್ಮತ್ಕ್ಯೋರ್ಮುಕ್ಷೀಯ ಮಾಮೃತಾತ್‌ | ಓಂ ಭೂಃ 
ಮೃತ್ಯುಂಜಯಮಾವಾಹಯಾಮಿ । ಓಂ ಭುವಃ ಮೃತ್ಯುಂಜಯಮಾವಾಹಯಾಮಿ । 
ಓಗ್‌ಂ ಸುವಃ ಮೃತ್ಯುಂಜಯಮಾವಾಹಯಾಮಿ 1. ಓಂ ಭೂರ್ಭುವಸ್ಸುವಃ 
ಮೃತ್ಯುಂಜಯಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


4.11 ದಿಕ್ಕಾಲಕ ಪೂಜಾ 
ಇಂದ್ರ - ಐರಾವತಗಜಾರೂಢಂ ಸ್ವರ್ಣವರ್ಣಂ ಕಿರೀಟಿನಂ । ಸಹಸ್ರನಯನಂ ಶಕ್ರಂ 


ವಜ್ರಪಾಣಿಂ ವಿಭಾವಯೇತ್‌ ॥ ಓಂ ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯಃ 


35 | ಶ್ರೀ ಸತ್ಯನಾರಾಯಣ ವ್ರತ 
ಅಸ್ಮಾಕಮಸ್ತು ಕೇವಲಃ ॥ ಇಂದ್ರಂ ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ 


ಪೂಜಯಾಮಿ ॥ 


ಅಗ್ನಿ - ಸಪ್ತಾರ್ಚಿಷಂ ಚ ಬಿಭ್ರಾಣಮಕ್ಷಮಾಲಾಂ ಕಮಂಡಲುಂ । ಜ್ವಾಲಮಾಲಾಕುಲಂ 
ರಕ್ತಂ ಶಕ್ತಿಹಸ್ತಂ ಚಕಾಸತಂ ॥ ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ 
ವಿಶ್ವವೇದಸಂ । ಅಸ್ಯ ಯಜ್ಞಸ್ಯ ಸುಕ್ರತುಂ ॥ ಅಗ್ನಿಂ ಲೋಕಪಾಲಕಮಾವಾಹಯಾಮಿ 


| ಸ್ಥಾಪಯಾಮಿ ಪೂಜಯಾಮಿ ॥ 


ಯಮ - ಕೃತಾಂತಂ ಮಹಿಷಾರೂಢಂ ದಂಡಹಸ್ತಂ ಭಯಾನಕಂ । ಕಾಲಪಾಶಧರಂ 
ಕೃಷ್ಣಂ ಧ್ಯಾಯೇತ್‌ ದಕ್ಷಿಣದಿಕ್ಟತಿಂ ॥ ಓಂ ಯಮಾಯ ಸೋಮಗ್‌ಂಸುನುತ ಯಮಾಯ 
ಜುಹುತಾ ಹವಿಃ । ಯಮಗ್‌ಂಹ ಯಜ್ಞೋ ಗಚ್ಛತ್ಯಗ್ನಿದೂತೋ ಅರಂಕೃತಃ I 
ಧರ್ಮರಾಜಂ ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ನಿರಯತಿ -  ರಕ್ತನೇತ್ರಂ ಶವಾರೂಢಂ ನೀಲೋತ್ಪಲದಲಪ್ರಭಂ 1 
ಕೃಪಾಣಪಾಣಿಮಸ್ರೌಘಂ ಪಿಬಂತಂ ರಾಕ್ಷಸೇಶ್ವರಂ ॥ ಓಂ ಯತ್ತೇ ದೇವೀ 
ನಿರೃತಿರಾಬಬಂಧ ದಾಮ ಗ್ರೀವಾಸ್ವವಿಚರ್ತ್ಯಂ ಇದಂ ತೇ ತದ್ವಿಷ್ಯಾಮ್ಯಾಯುಷೋ 
ನ ಮಧ್ಯಾದಥಾ ಜೀವಃ ಪಿತುಮದ್ದಿ ಪ್ರಮುಕ್ತಃ ॥ ನಿರಖುತಿಂ 
ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ವರುಣ - ನಾಗಪಾಶಧರಂ ಹೃಷ್ಟಂ ರಕ್ರೌಘದ್ಯುತಿವಿಗ್ರಹಂ । ಶಶಾಂಕಧವಲಂ 
ಧ್ಯಾಯೇತ್‌ ವರುಣಂ ಮಕರಾಸನಂ ॥ ಓಂ ಇಮಂ ಮೇ ವರುಣ ಶ್ರುಧೀ ಹವಮದ್ಯಾ ಚ 
ಮೃಡಯ । ತ್ವಾಮವಸ್ಯುರಾ ಚ ಕೇ ॥ ವರುಣಂ ಲೋಕಪಾಲಕಮಾವಾಹಯಾಮಿ । 
ಸ್ಥಾಪಯಾಮಿ ಪೂಜಯಾಮಿ ॥ 


ವಾಯು - ಆಪೀತಂ ಹರಿತಚ್ಛಾಯಂ ವಿಲೋಲಧ್ವಜಧಾರಿಣಂ । ಪ್ರಾಣಭೂತಂ ಚ 


ಭೂತಾನಾಂ ಹರಿಣಸ್ಥಂ ಸಮೀರಣಂ ॥ ಓಂ ಆ ನೋ ನಿಯುದ್ಧಿಃ ಶತಿನೀಭಿರಧ್ವರಂ । 


ಶ್ರೀ ಸತ್ಯನಾರಾಯಣ ವ್ರತ | 36 
ಸಹಸ್ರಿಣೇಭಿರುಪ ಯಾಹಿ ಯಜ್ಞಂ । ವಾಯೋ ಅಸ್ಮಿನ್‌ ಹವಿಷಿ ಮಾದಯಸ್ವ । 
ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ ॥ ದ್ವಾವಿಮೌ ವಾತ್‌ ವಾತ 
ಆಸಿಂಧೋರಾಪರಾವತಃ ದಕ್ಷಂ ಮೇ ಅನ್ಯ ಆವಾತು ಪರಾಾನ್ಯೋ ವಾತು ಯದ್ರಪಃ 


॥ ವಾಯುಂ ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ಕುಬೇರ - ಕುಬೇರಂ ಮನುಜಾಸೀನಂ ಸಗರ್ವಂ ಗರ್ವವಿಗ್ರಹಂ । ಸ್ವರ್ಣಚ್ಛಾಯಂ 
ಗದಾಹಸ್ತಮುತ್ತರಾಧಿಪತಿಂ ಸ್ಮರೇತ್‌ ॥ ಓಂ ಸೋಮೋ ಧೇನುಗ್‌ಂ ಸೋಮೋ 
ಅರ್ವಂತಮಾಶುಂ | ಸೋಮೋ ವೀರಂ ಕರ್ಮಣ್ಯಂ ದದಾತು । ಸಾದನ್ಯಂ ವಿದಥ್ಯಗ್‌ಂ 
ಸಭೇಯಂ ಪಿತುಃಶ್ರವಣಂ ಯೋ ದದಾಶದಸ್ಮೈ ॥ ಕುಬೇರಂ 
ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ಈಶಾನ - ಈಶಾನಂ ವೃಷಭಾರೂಢಂ ತ್ರಿಶೂಲಂ ವ್ಯಾಲಧಾರಿಣಂ । 
ಶರಚ್ಚಂದ್ರಸಮಾಕಾರಂ ತ್ರಿನೇತ್ರಂ ನೀಲಕಂಠಕಂ ॥ ಓಂ ಈಶಾನಃ 
ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ 


ಬ್ರಹ್ಮಾಧಿಪತಿರ್ಬಹ್ಮಣೋತಧಿಪತಿರ್ಬಹ್ಮಾ ಶಿವೋ ಮೇ ಅಸ್ತು ಸದಾಶಿವೋಂ ॥ 


ಈಶಾನಂ ಲೋಕಪಾಲಕಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


4.12 ದುರ್ಗಾದಿ ಪೂಜಾ 

ದುರ್ಗಾ - ಜಯಂತೀ ಮಂಗಲಾ ಕಾಲೀ ಭದ್ರಕಾಲೀ ಕಪಾಲಿನೀ । ದುರ್ಗಾ ಶಿವಾ ಕ್ಷಮಾ 
ಧಾತ್ರೀ ಸ್ವಾಹಾ ಸ್ವಧಾ ನಮೋಸ್ತು ತೇ ॥ ಓಂ ಜಾತವೇದಸೇ ಸುನವಾಮ 
ಸೋಮಮರಾತೀಯತೋ ನಿದಹಾತಿ ವೇದಃ । ಸ ನಃ ಪರ್ಷದತಿ ದುರ್ಗಾಣಿ ವಿಶ್ವಾ 
ನಾವೇವ ಸಿಂದುಂ ದುರಿತಾ*ತ್ಯಗ್ನಿಃ ॥ ದುರ್ಗಾಮಾವಾಹಯಾಮಿ । ಸ್ಥಾಪಯಾಮಿ 


ಪೂಜಯಾಮಿ ॥ 


ಗಣಪತಿ - ಅಗಜಾನನಪದ್ಕಾರ್ಕಂ ಗಜಾನನಮಹರ್ನಿಶಂ ॥ ಅನೇಕದಂತಂ 


ಭಕ್ತಾನಾಮೇಕದಂತಮುಪಾಸ್ಮಹೇ ॥ ಓಂ ಗಣಾನಾಂ ತ್ವಾ ಗಣಪತಿಗ್‌ಂ ಹವಾಮಹೇ 


37 | ಶ್ರೀ ಸತ್ಯನಾರಾಯಣ ವ್ರತ 

ಕವಿಂ ಕವೀನಾಮುಪ ಮಶ್ರ ವಸ್ತಮಂ । ಜ್ಯೇಷ್ಠರಾಜಂ ಬ್ರ ಹ್ಮಣಾಂ ಬ್ರಹ್ಮಣಸ್ಪತ ಆನಃ 
ಶೃಣ್ಣನ್ನೂತಿಭಿಸ್ಲೀದ ಸಾದನಂ ॥ ಗಣಪತಿಮಾವಾಹಯಾಮಿ । ಸ್ಥಾಪಯಾಮಿ 
ಪೂಜಯಾಮಿ ॥ 


ಕ್ಷೇತ್ರಪಾಲಕ - ಓಂ ಕ್ಷೇತ್ರಸ್ಯ ಪತಿನಾ ವಯೆಗ್‌ಂ ಹಿತೇನೇವ ಜಯಾಮಸಿ । ಗಾಮಶ್ವಂ 
ಪೋಷಯಿತ್ನ್ವಾ ಸ ನೋ ಮೃಡಾತೀದೃಶೇ ॥ ಕ್ಷೇತ್ರಪಾಲಕಮಾವಾಹಯಾಮಿ । 
ಸ್ಥಾಪಯಾಮಿ ಪೂಜಯಾಮಿ ॥ 


ಅಭಯಂಕರ - ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ । 
ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನೀಸಹಿತಂ ನಮಾಮಿ ॥ ಓಂ ಸ್ವಸ್ತಿದಾ 
ವಿಶಸ್ಪತಿರ್ವೃತ್ರಹಾ ವಿಮೃಥೋ ವಶೀ । ವೃಷೇಂದ್ರಃ ಪುರ ಏತು ನಸ್ಸೃಸ್ತಿದಾ 
ಅಭಯಂಕರಃ ॥ ಅಭಯಂಕರಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ವಾಸ್ತುಪುರುಷ - ವಾಸ್ತು ದೇವ ನಮಸ್ತೇಸ್ತು ಭೂಶೈಯ್ಯಾ ನಿರತ ಪ್ರಭೋ । ಮದ್ಗೃಹೆ 
ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ ॥ ಓಂ ವಾಸೊ ೀಷ್ಟತೇ ಪ್ರತಿ 
ಜಾನೀಹ್ಯಸ್ಮಾಂಥ್ಲಾವೇಶೋ ಅನಮೀವೋ ಭವಾ ನಃ । ಯತೆ ಕ್ವ್ವೀಮಹೇ ಪ್ರತಿ ತನ್ನೋ 
ಜುಷಸ್ವ ಶಂ ನ ಏಧಿ ದ್ವಿಪದೇ ಶಂ ಚತುಷ್ಟದೇ ॥ ವಾಸ್ತುಪುರುಷಮಾವಾಹಯಾಮಿ । 
ಸ್ಥಾಪಯಾಮಿ ಪೂಜಯಾಮಿ ॥ 


ಮೃತ್ಯುಂಜಯ - ಮೃತ್ಯುಂಜಯಾಯ ರುದ್ರಾಯಾ ನೀಲಕಂಠಾಯ ಶಂಭವೇ । 
ಅಮೃತೇಶಾಯಾ ಶರ್ವಾಯ ಮಹಾದೇವಾಯ ತೇ ನಮಃ ॥ ಓಂ ತ್ರ್ಯಂಬಕಂ 
ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ | ಉರ್ವಾರುಕಮಿವ 
ಬಂಧನಾನ್ಮತ್ಕ್ಯೋರ್ಮುಕ್ಷೀಯ ಮಾಮೃತಾತ್‌ ॥ ಮೃತ್ಯುಂಜಯಮಾವಾಹಯಾಮಿ । 
ಸ್ಥಾಪಯಾಮಿ ಪೂಜಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 38 
ಮಹಾಲಕ್ಷ್ಮಿ - ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ । ಶಂಖಚಕ್ರ 
ಗದಾಹಸ್ತೇ ಮಹಾಲಕ್ಷ್ಮಿ ನಮೋಸ್ತು ತೇ ॥ ಓಂ ಗಂಧದ್ವಾರಾಂ ದುರಾಧರ್‌ಷಾಂ 


ನಿತ್ಯಪುಷ್ಠ್ಟಾಂ ಕರೀಷಿಣೀಂ । ಈಶ್ವರೀಗ್‌ಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ 


ಶ್ರಿಯಂ ॥ ಮಹಾಲಕ್ಷ್ಮೀಮಾವಾಹಯಾಮಿ । ಸ್ಥಾಪಯಾಮಿ ಪೂಜಯಾಮಿ ॥ 


ಶ್ರೀ ಲಕ್ಷ್ಮಿನಾರಾಯಣಾಬ್ಯಾಂ ನಮಃ । ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ । ಶ್ರೀ 
ವಾಣೀಹಿರಣ್ಯಗರ್ಭಾಭ್ಯಾಂ ನಮಃ 1 ಆಯುರ್ದೆವತಾಭ್ಯೋ ನಮಃ | 
ಆದಿತ್ಯಾದಿನವಗ್ರಹದೇವತಾಭ್ಯೋ ನಮಃ । ಇಂದ್ರಾದಿ ಅಷ್ಟದಿಕ್ಟಾಲಕ ದುರ್ಗಾ 
ಗಣಪತಿ ಕ್ಷೇತ್ರಪಾಲಕ ಅಭಯಂಕರ ವಾಸ್ತುಪುರುಷ ಮೃತ್ಯುಂಜಯ ಮಹಾಲಕ್ಷ್ಮೀ 
ದೇವತಾಭ್ಯೋ ನಮಃ । ದ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ ಆವಾಹಯಾಮಿ । 
ಆಸನಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪಯಾಮಿ | ಅರ್ಫ್ಥ್ಯಂ ಸಮರ್ಪಯಾಮಿ । 
ಆಚಮನೀಯಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತ್ರೋಪವಸ್ತ್ರಂ 
ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಅಕ್ಷತಾನ್‌ ಸಮರ್ಪಯಾಮಿ । ಹರಿದ್ರಾ 
ಕುಂಕುಮಂ ಸಮರ್ಪಯಾಮಿ । 


ಓಂ ಆದಿತ್ಯಾಯ ನಮಃ । ಓಂ ಅಗ್ನಯೇ ನಮಃ । ಓಂ ರುದ್ರಾಯ । ಓಂ ಸೋಮಾಯ 
ನಮಃ | ಓಂ ಅದ್ಧೋೋ ನಮಃ । ಓಂ ಗೌರ್ಯೈ ನಮಃ । ಓಂ ಅಂಗಾರಕಾಯ ನಮಃ । 
ಓಂ ಪೃಥಿವ್ಯೈ ನಮಃ । ಓಂ ಕ್ಷೇತ್ರಪಾಲಕಾಯ ನಮಃ । ಓಂ ಬುಧಾಯ ನಮಃ | ಓಂ 
ವಿಷ್ಣವೇ ನಮಃ । ಓಂ ಮಹಾವಿಷ್ಣವೇ ನಮಃ । ಓಂ ಬೃಹಸ್ಟತಯೇ ನಮಃ । ಓಂ 
ಇಂದ್ರಾಯ ನಮಃ | ಓಂ ಬ್ರಹ್ಮಣೇ ನಮಃ । ಓಂ ಶುಕ್ರಾಯ ನಮಃ । ಓಂ ಇಂದ್ರಾಣ್ಯೈ 
ನಮಃ । ಓಂ ಇಂದ್ರಾಯ ನಮಃ । ಓಂ ಶನೈಶ್ಚರಾಯ ನಮಃ । ಓಂ ಪ್ರಜಾಪತಯೆ ನಮಃ 
| ಓಂ ಯಮಾಯ ನಮಃ । ಓಂ ರಾಹವೇ ನಮಃ । ಓಂ ಗೋಭ್ಯೋ ನಮಃ | ಓಂ 
ನಿರಯುತಯೇ ನಮಃ । ಓಂ ಕೇತವೇ ನಮಃ । ಓಂ ಬ್ರಹ್ಮಣೇ ನಮಃ | ಓಂ 
ಚಿತ್ರಗುಪ್ತಾಯ ನಮಃ । ಓಂ ಮೃತ್ಯುಂಜಯಾಯ ನಮಃ । ಓಂ ಇಂದ್ರಾಯ ನಮಃ । 
ಓಂ ಅಗ್ನಯೇ ನಮಃ । ಓಂ ಧರ್ಮರಾಜಾಯ ನಮಃ । ಓಂ ನಿರಯತಯೇ ನಮಃ । ಓಂ 


39 | ಶ್ರೀ ಸತ್ಯನಾರಾಯಣ ವ್ರತ 

ವರುಣಾಯ ನಮಃ । ಓಂ ವಾಯವೇ ನಮಃ । ಓಂ ಕುಬೇರಾಯ ನಮಃ | ಓಂ 
ಈಶಾನಾಯ ನಮಃ । ಓಂ ದುರ್ಗಾಯ್ಕೆ ನಮಃ । ಓಂ ಗಣಪತಯೇ ನಮಃ । ಓಂ 
ಕ್ಷೇತ್ರಪಾಲಕಾಯ ನಮಃ । ಓಂ ಅಭಯಂಕರಾಯ ನಮಃ । ಓಂ ವಾಸ್ತು ಪುರುಷಾಯ 
ನಮಃ । ಓಂ ಶ್ರಿಯೈ ನಮಃ । ನಾನಾವಿಧ-ಪರಿಮಳ-ಪತ್ರ-ಪುಷ್ಪಾಣಿ ಸಮರ್ಪಯಾಮಿ । 


ಧೂಪಂ ಸಮರ್ಪಯಾಮಿ । ದೀಪಂ ಸಮರ್ಪಯಾಮಿ । ನೈವೇದ್ಯಂ ಸಮರ್ಪಯಾಮಿ । 
ತಾಂಬೂಲಮ್‌ ಸಮರ್ಪಯಾಮಿ । ಮಂಗಳ ನೀರಾಜನಂ ಸಮರ್ಪಯಾಮಿ । 
ಮಂತ್ರಪುಷ್ಟಂ ಸಮರ್ಪಯಾಮಿ । ಪ್ರದಕ್ಷಿಣ ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಸರ್ವೋಪಚಾರ ಪೂಜಾಮ್‌ ಸಮರ್ಪಯಾಮಿ ॥ 

ನವಗ್ರಹ ಅರ್ಥ್ಯಂ ಕರಿಷ್ಯೇ ॥ 

ಸೂರ್ಯ - ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ । ತನ್ನೋ 
ಆದಿತ್ಯಃ ಪ್ರಚೋದಯಾತ್‌ ॥ ಸೂರ್ಯಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 
ಚಂದ್ರ - ಓಂ ಅತ್ರಿಪುತ್ರಾಯ ವಿದ್ಮಹೇ ರಾತ್ರಿನಾಥಾಯ ಧೀಮಹಿ । ತನ್ನಶ್ಚಂದ್ರಃ 
ಪ್ರಚೋದಯಾತ್‌ ॥ ಚಂದ್ರಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 


ಅಂಗಾರಕ - ಓಂ ಭೂಮಿಪುತ್ರಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ । ತನ್ನೋ 
ಅಂಗಾರಕಃ ಪ್ರಚೋದಯಾತ್‌ ॥ ಅಂಗಾರಕಾಯ ನಮಃ ಇದಮರ್ಫ್ಥ್ಯಂ 
ಸಮರ್ಪಯಾಮಿ ॥ 


ಬುಧ - ಓಂ ಚಂದ್ರಪುತ್ರಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ । ತನ್ನೋ ಬುಧಃ 


ಪ್ರಚೋದಯಾತ್‌ ॥ ಬುಧಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 


ಬ್ರಹಸ್ಪತಿ - ಓಂ ಬ್ರಹ್ಮಪುತ್ರಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ । ತನ್ನೋ 
ಬ್ರಹಸ್ಪತಿಃ ಪ್ರಚೋದಯಾತ್‌ ॥ ಬ್ರಹಸ್ಟ್ಪತಯೇ ನಮಃ ಇದಮರ್ಫ್ಯಂ ಸಮರ್ಪಯಾಮಿ 


ಶ್ರೀ ಸತ್ಯನಾರಾಯಣ ವ್ರತ | 40 
ಶುಕ್ರ - ಓಂ ಭೃಗುಸುತಾಯ ವಿದ್ಮಹೇ ದೈತ್ಯಾಚಾರ್ಯಾಯ ಧೀಮಹಿ । ತನ್ನಃ ಶುಕ್ರಃ 
ಪ್ರಚೋದಯಾತ್‌ ॥ ಶುಕ್ರಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 


ಶನೈಶ್ಚರ - ಓಂ ಸೂರ್ಯಪುತ್ರಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ । ತನ್ನಃ 
ಶನೈಶ್ಚರಃ ಪ್ರಚೋದಯಾತ್‌ ॥ ಶನೈಶ್ಚರಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ 


ರಾಹು - ಓಂ ಸೈಂಹಿಕೇಯಾಯ ವಿದ್ಮಹೇ ತಮೋಮಯಾಯ ಧೀಮಹಿ । ತನ್ನೋ 
ರಾಹುಃ ಪ್ರಚೋದಯಾತ್‌ ॥ ರಾಹವೇ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 


ಕೇತು - ಓಂ ಬ್ರಹ್ಮಪುತ್ರಾಯ ವಿದ್ಮಹೇ ಚಿತ್ರವರ್ಣಾಯ ಧೀಮಹಿ । ತನ್ನಃ ಕೇತುಃ 
ಪ್ರಚೋದಯಾತ್‌ ॥ ಕೇತವೇ ನಮಃ ಇದಮರ್ಫ್ಯಂ ಸಮರ್ಪಯಾಮಿ ॥ 


ಪ್ರಾರ್ಥನಾ - ರವಿ ಶಶಿ ಕುಜ ಸೌಮ್ಯಃ ಶಕ್ರ ವಂದ್ಯೋಥಶುಕ್ರಃ । ದಿನಕರ ಸುತ ರಾಹು 
ಕೇತವಃ ಕ್ಷೇತ್ರಪಾಲಾ । ಕಮಲಜಹರಿರುದ್ರಾಃ ಪಾರ್ವತೀಃ ವಿಘ್ನರಾಜಃ । ಸಕಲಮುನಯ 
ಏತೇ ಮಂಗಳಂನೋದಿಶಂತು ॥ ಸೂರ್ಯಃ ಶೌರ್ಯ-ಮಥೇಂದುರಿಂದ್ರ-ಪದವೀಂ 
ಸನ್ಮಂಗಳಂ ಮಂಗಳಃ | ಸದ್ಭುದ್ಧಿಂ ಚ ಬುಧೋ ಗುರುಶ್ಚ ಗುರುತಾಮ್‌ ಶುಕ್ರಃ ಸುಖಂ 
ಶಂ ಶನಿಃ | ರಾಹುರ್ಬಾಹುಬಲಂ ಕರೋತು ವಿಪುಲಂ ಕೇತುಃ ಕುಲಸ್ಯೋನ್ನತಿಂ । ನಿತ್ಯಂ 
ಪ್ರೀತಿಕರಾ ಭವಂತು ಸತತಂ ಸರ್ವೇನುಕೂಲಾ ಗ್ರಹಾಃ ॥ ಪ್ರಾರ್ಥನಾಂ ಸಮರ್ಪಯಾಮಿ 
॥ ಅನೇನ ಮಾಯಾಕೃತ ಷೋಡಶೋಪಚಾರ ಪೂಜಾಆರಾಧನೇನ ಆದಿತ್ಯಾದಿ 
ನವಗ್ರಹದೇವತಾಃ ಪ್ರಿಯಾಂತಾಂ । ಪುಸಾದಪುಷ್ಟಂ ಶಿರಸಾ ಗೃಹ್ಣ್ಮಾಮಿ ॥ ಅಪ 


ಉಪಸ್ಪೃಶ್ಯ ॥ 


41 | ಶ್ರೀ ಸತ್ಯನಾರಾಯಣ ವ್ರತ 
5 ಸತ್ಯನಾರಾಯಣ ಷೋಡಶೋಪಚಾರ ಪೂಜಾ 


5.1 ನವಶಕ್ತಿ ಪೂಜಾ 

ಅಥ ನವಶಕ್ತಿ ಪೂಜಾಂ ಕರಿಷ್ಯೇ ॥ ಓಂ ವಿಮಲಾಯೈ ನಮಃ । ಓಂ ಉತ್ಕರ್ಷಿಣ್ಯೈ 
ನಮಃ । ಓಂ ಜ್ಞಾನಾಯೈ ನಮಃ । ಓಂ ಕ್ರಿಯಾಯೈ ನಮಃ । ಓಂ ಯೋಗಾಯೈ ನಮಃ । 
ಓಂ ಪ್ರಹ್ವ್ಣೈ ನಮಃ । ಓಂ ಸತ್ಯಾಯ್ಕೆ ನಮಃ । ಓಂ ಈಶಾನಾಯ್ಕೈ ನಮಃ । ಓಂ 
ಅನುಗ್ರಹಾಯ್ಕೆ ನಮಃ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ ನವಶಕ್ತಿ ಪೂಜಾಂ ಸಮರ್ಪಯಾಮಿ ॥ 


ಸತ್ಯನಾರಾಯಣ ಧ್ಯಾನಂ - ಅಂಜಲ್‌ ಪುಷ್ಪಾಕ್ಷತಾನ್‌ ಗ್ರಹಿತ್ವಾ ಧ್ಯಾಯೆತ್‌ ॥ 
ಧ್ಯಾಯೇತ್‌ ಸತ್ಯಂ ಗುಣಾತೀತಂ ಗುಣತ್ರಯ-ಸಮನ್ವಿತಂ ।ಟ ಲೋಕನಾಥಂ ತ್ರಿಲೋಕೇಶಂ 
ಕೌಸ್ತುಭಾಭರಣಂ ಹರಿಂ ॥1॥ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸಪದಭೂಷಿತಂ । 
ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯೈರಪಿ ಪೂಜಿತಂ ॥2॥ ಸತ್ಯನಾರಾಯಣಂ 
ದೇವಂ ವಂದೇಕಹಂ ಕಾಮದಂ ಪ್ರಭುಂ । ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ 
ನಮೋ ನಮಃ ॥3॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ 
ನಮಃ ಧ್ಯಾನಂ ಸಮರ್ಪಯಾಮಿ 


ಓಂ ನಮೋ ಭಗವತೇ ವಿಷ್ಣವೇ ಸರ್ವಭೂತಾತ್ಮನೇ ವಾಸುದೇವಾಯ ಸಕಲ ಗುಣ ಶಕ್ತಿ 
ಯುಕ್ತಾಯ ಯೋಗಾಯ ಯೋಗಪದ್ಮಪೀಠಾತ್ಮನೇ ನಮಃ ॥ ಸ್ವರ್ಣ ಪೀಠಂ 
ಕಲ್ಬಯಾಮಿ ॥ ಸ್ವಾತ್ಮ ಸಂಸ್ಥಂ ಅಜಂ ಶುದ್ಧಂ ತ್ವಾಮದ್ಯ ಪುರುಷೋತ್ತಮ । 
ಅರಣ್ಯಾಮಿವ ಹವ್ಯಾಶಂ ಮೂರ್ತಾವಾವಾಹಯಾಮ್ಯಹಂ ॥ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ಭಗವನ್‌ ಅತ್ರಾಗಚ್ಛಾಗಚ್ಚ ಓಂ ಭೂರ್ಭುವಸ್ಸುವರೋಂ ಸಶಕ್ತಿ 
ಸಾಂಗ ಸಾಯುಧ ಸವಾಹನ ಸಪರಿವಾರ ಸರ್ವಾಲಂಕಾರ ಭೂಷಿತ ಮಹಾಲಕ್ಷ್ಮೀ ಸಮೇತ 
ಶ್ರೀ ಸತ್ಯನಾರಾಯಣ ದೇವತಾ ಆವಾಹಯಾಮಿ । ಓಂ ಭುಃ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾ ಆವಾಹಯಾಮಿ । ಓಂ ಭುವಃ ಮಹಾಲಕ್ಷ್ಮೀ ಸಮೇತ ಶ್ರೀ 


ಶ್ರೀ ಸತ್ಯನಾರಾಯಣ ವ್ರತ | 42 
ಸತ್ಯನಾರಾಯಣ ದೇವತಾ ಆವಾಹಯಾಮಿ । ಓಗ್‌ಂ ಸುವಃ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾ ಆವಾಹಯಾಮಿ । ಓಂ ಭೂರ್ಭುವಸ್ಸುವಃ ಮಹಾಲಕ್ಷ್ಮೀ 
ಸಮೇತ ಶ್ರೀ ಸತ್ಯನಾರಾಯಣ ದೇವತಾ ಆವಾಹಯಾಮಿ ॥ ತತ್‌ ಪುಷ್ಪಾಕ್ಷತಾನ್‌ 
ಸಮರ್ಪಯೇತ್‌ ॥ ಆವಾಹಿತೋ ಭವ । ಸಂಸ್ಥಾಪಿತೋ ಭವ । ಸನ್ನಿಹಿತೋ ಭವ । 
ಸನ್ನಿರುದ್ಧೋ ಭವ । ಅವಕುಂಠಿತೋ ಭವ । ಅಮೃತ ಕಿರಣೋ ಭವ । ವ್ಯಾಪ್ತೋ 
ಭವ । ಸುಪ್ರಸನ್ನೋ ಭವ । ಕ್ಷಮಸ್ವ ಸಾನ್ನಿದ್ಧ್ಯಂ ಕುರು ॥ ಷಣ್ಮುದ್ರಾಂ ಪ್ರದರ್ಷ್ಯ 
॥ ಸ್ವಾಮಿನ್‌ ಸರ್ವ ಜಗನ್ನಾಥ ಯಾವತ್‌ ಪೂಜಾವಸಾನಕಂ । ತಾವತ್ವ್ವಂ 


ಪ್ರೀತಿಭಾವೇನ ಕಲಶೇಸ್ಮಿನ್‌ ಸನ್ನಿಧಿಂ ಕುರು । ಅತ್ರ ಸನ್ನಿಹಿತಾಃ ಸಂತು ॥ 


5.2 ಪ್ರಾಣಪ್ರತಿಷ್ಠಾ 

ಪ್ರಾಣಪ್ರತಿಷ್ಠಾಂ ಕರಿಷ್ಯೇ ॥ ಕಲಶಂ ಸ್ಪೃಷ್ಟ್ವಾ । ಓಂ ಅಸ್ಯ ಶ್ರೀ ಪ್ರಾಣಪ್ರತಿಷ್ಠಾಪನ 
ಮಹಾ ಮಂತ್ರಸ್ಯ 1 ಬ್ರಹ್ಮಾ ವಿಷ್ಣು ಮಹೇಶ್ವರಾಯಷಯಃ । 
ಯಗ್ಯಜುರ್ಸಾಮಾಥರ್ವಾಣಿ ಛಂದಾಂಸಿ । ಚೈತನ್ಯರೂಪಾ ಪರಾಪ್ರಾಣ ಶಕ್ತಿರ್ದೇವತಾ 
| ಆಂ ಬೀಜಂ | ಹ್ರೀಂ ಶಕ್ತಿಃ । ಕ್ರೋಂ ಕೀಲಕಂ | ಅಸ್ಯಾಂ ಮೂರ್ತಾ ಪ್ರಾಣ 
ಪ್ರತಿಷ್ಠಾಪನೇ ವಿನಿಯೋಗಃ ॥ ಓಂ ಹ್ರಾಂ ಅಂಗುಷ್ಕಾಭ್ಯಾಂ ನಮಃ । ಹೃದಯಾಯ 
ನಮಃ ॥ ಓಂ ಹ್ರೀಂ ತರ್ಜನೀಭ್ಯಾಂ ನಮಃ । ಶಿರಸೇ ಸ್ವಾಹಾ ॥ ಓಂ ಹ್ರೂಂ 
ಮಧ್ಯಮಾಭ್ಯಾಂ ನಮಃ । ಶಿಖಾಯೈ ವಷಟ್‌ ॥ ಓಂ ಹ್ರೈಂ ಅನಾಮಿಕಾಭ್ಯಾಂ ನಮಃ । 
ಕವಚಾಯ ಹುಂ ॥ ಓಂ ಹೌಂ ಕನಿಷ್ಠಿಕಾಭ್ಯಾಂ ನಮಃ । ನೇತ್ರತ್ರಯಾಯ್ಕೈ ವೌಷಟ್‌ ॥ 


ಓಂ ಹ್ರಃ ಕರತಲಕರ ಪೃಷ್ಠಾಭ್ಯಾಂ ನಮಃ । ಅಸ್ತ್ರಾಯ ಫಟ್‌ ॥ 


ಧ್ಯಾನಂ ॥ ರಕ್ತಾಂಭೋಧಿಸ್ಥಪೋತೋ ಲ್ಲಸದರುಣಸರೋಜಾಧಿರೂಢಾ ಕರಾಬ್ದೈಃ 
ಪಾಶಂ ಕೋದಂಡಮಿಕ್ಷೂನಭಯವರಗುಣಾನಂಕುಶಂ ಪಂಚಬಾಣಾನ್‌ । ಬಿಭ್ರಾಣಾ 
ಸ್ರಕ್ಕಪೋಲಾ ತ್ರಿನಯನರುಚಿರಾ ಪೀನವಕ್ಷೋರು ಹಾಢ್ಯಾ ದೇವೀ ಬಾಲಾರ್ಕವರ್ಣಾ 


ಭವತು ಸುಖಕರೀ ಪ್ರಾಣಶಕ್ತಿಃ ಪರಾ ನಃ ॥ 


43 | ಶ್ರೀ ಸತ್ಯನಾರಾಯಣ ವ್ರತ 

ಓಂ ಆಂಹ್ರೀಂಕ್ರೋಂಯಂರಂಲಂವಂಶಂಷಂಸಂಹೋಂಓಂಕ್ಷಂಸಂಹಂಸಃ 
ಹ್ರೀಂ ಓಂ ಹಂ ಸಃ । ಆವಾಹಿತದೇವತಾನಾಂ ಪ್ರಾಣಾ ಇಹ ಪ್ರಾಣಾಃ ॥ ಓಂ ಆಂ ಹ್ರೀಂ 
ಕ್ರೋಂಯಂರಂಲಂವಂಶಂಷಂಸಂಹೋಂಓಂಕ್ಷಂಸಂಹಂಸಃಹ್ರೀಂಓಂಹಂಸಃ 
| ಆವಾಹಿತದೇವತಾನಾಂ ಜೀವ ಇಹಸ್ಥಿತಃ ॥ ಓಂ ಆಂ ಹ್ರೀಂ ಕ್ರೋಂ ಯಂರಂಲಂವಂ 
ಶಂಷಂಸಂಹೋಂಗಓಂಕ್ಷಂಸಂಹಂಸಃ ಹ್ರೀಂ ಓಂ ಹಂ ಸಃ | ಆವಾಹಿತದೇವತಾನಾಂ 
ಸರ್ವೇಂದ್ರಿಯಾಣಿ ವಾಕ್‌ ಮನ ಚಕ್ಷು ಶ್ರೋತ್ರ ಜಿಹ್ವಾ ಘ್ರಾಣ ಪ್ರಾಣಾ ಇಹಾಗತ್ಯ 
ಸುಖಂ ಚಿರಂ ತಿಷ್ಠಂತು ಸ್ವಾಹಾ ॥ ಓಂ ಅಸುನೀತೇ ಪುನರಸ್ಮಾಸು ಚಕ್ಷುಃ ಪುನಃ 
ಪ್ರಾಣಮಿಹ ನೋ ಧೇಹಿ ಭೋಗಂ ಜ್ಯೋಕ್ಸಶ್ಯೇಮ 
ಸೂರ್ಯಮುಚ್ಚರೆಂತಮನುಮತೇ ಮೃಳಯಾ ನಃ ಸ್ವಸ್ತಿ ॥ ಗರ್ಭಾದಾನಾದಿ ಷೋಡಶ 


ಸಂಸ್ಕಾರ ಸಿದ್ದರ್ಥಂ ಮೂರ್ತಿಂ ಸ್ಪೃಷ್ಟ್ವಾ ಷೋಡಶವಾರಂ ಪ್ರಣವಂ ಜಪೇತ್‌ ॥ 


5.3 ಮಂತ್ರನ್ಯಾಸ, ಮೂಲಮಂತ್ರ ಜಪ 

ಸಾಧ್ಯನಾರಾಯಣ ಯಷಿಃ । ದೇವಿಗಾಯತ್ರೀ ಛಂದಃ | ಪರಮಾತ್ಮಾ ದೇವತಾ । 
ಮೂಲಮಂತ್ರ ಜಪೇ ವಿನಿಯೋಗಃ ॥ ಓಂ ಕೃದ್ಣೋಲ್ಕಾಯಸ್ವಾಹಾ ಅಂಗುಷ್ಕಾಭ್ಯಾಂ 
ನಮಃ । ಹೃದಯಾಯನಮಃ ॥ ಓಂ ಮಹೋಲ್ಕ್ಮಾಯಸ್ವಾಹಾ ತರ್ಜನೀಭ್ಯಾಂ ನಮಃ । 
ಶಿರಸೇ ಸ್ವಾಹಾ ॥ ಓಂ ವೀರೋಲ್ಕಾಯ ಸ್ವಾಹಾ ಮಧ್ಯಮಾಭ್ಯಾಂ ನಮಃ । ಶಿಖಾಯ್ಕೆ 
ವಷಟ್‌ ॥ ಓಂ ಜೋಲ್ಕಾಯ ಸ್ವಾಹಾ ಅನಾಮಿಕಾಬ್ಯಾಂ ನಮಃ | ಕವಚಾಯ ಹುಂ ॥ 
ಓಂ ಜ್ಞಾನೋಲ್ಕಾಯ ಸ್ವಾಹಾ ಕನಿಷ್ಠಿಕಾಭ್ಯಾಂ ನಮಃ । ನೇತ್ರತ್ರಯಾಯೈ ವೌಷಟ್‌ ॥ 
ಓಂ ಸಹಸ್ರೋಲ್ಕಾಯ ಸ್ಥಾಹಾ ಕರತಲಕರಪೃಷ್ಠಾಭ್ಯಾಂ ನಮಃ । ಅಸ್ಪ್ರಾಯ ಫಟ್‌ ॥ 
ಓಂ ಓಂ ನಮೋ ನಾರಾಯಣಾಯ । ಯಥಾ ಶಕ್ತಿ ಮೂಲ ಮಂತ್ರಂ ಜಪೇತ್‌ । ಶ್ರೀ 
ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ ಮೂಲ ಮಂತ್ರ 


ಜಪಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 4 
ಅರ್ಫ್ಥ್ಯ - ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ | ತನ್ನೋ ವಿಷ್ಣುಃ 
ಪ್ರಚೋದಯಾತ್‌ । ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೀ । 
ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್‌ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ಅರ್ಫ್ಯಂ ಸಮರ್ಪಯಾಮಿ ॥ 


ಪಂಚೋಪಚಾರ ಪೂಜಾಂ ಕರಿಷ್ಯೇ ॥ ಓಂ ಲಂ ಪೃಥಿವ್ಯಾತ್ಮನೇ ನಮಃ । ಗಂಧಂ 
ಕಲ್ಪಯಾಮಿ ॥ ಓಂ ಹಂ ಆಕಾಶಾತ್ಮನೇ ನಮಃ । ಪುಷ್ಪಂ ಕಲ್ಪಯಾಮಿ ॥ ಓಂ ಯಂ 
ವಾಯವಾತ್ಮನೇ ನಮಃ । ಧೂಪಂ ಕಲ್ಪಯಾಮಿ ॥ ಓಂ ರಂ ತೇಜೋಮಯಾತ್ಮನೇ 
ನಮಃ । ದೀಪಂ ಕಲ್ಪಯಾಮಿ ॥ ಓಂ ಅಂ ಅಮೃತಾತ್ಮನೇ ನಮಃ । ನೈವೇದ್ಯಂ 
ಕಲ್ಪಯಾಮಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ 
| ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ॥ 


ಆವಾಹನ - ಆಗಚ್ಛ ದೇವದೇವೇಶ ತೇಜೋರಾಶೇ ಜಗತ್ಪತೇ । ಕ್ರಿಯಮಾಣಾಮೀಮಾಂ 
ಪೂಜಾಗೃಹಾಣ ಸುರೋತ್ತಮ ॥ ಓಂ ಸಹಸ್ರಶೀರ್ಷಾ ಪುರುಷಃ | ಸಹಸ್ರಾಕ್ಷಃ 
ಸಹಸ್ರಪಾತ್‌ | ಸ ಭೂಮಿಂ ವಿಶ್ವತೋ ವ ತ್ವಾ | ಅತ್ಯತಿಷ್ಠದ್ದ ಶಾಂಗುಲಂ ॥ ಓಂ 
ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ ್ರಿಜಾಂ । ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ 
ಜಾತವೇದೋ ಮ ಆವಹ ॥ ಓಂ ಏಷ ವೈ ಸಪ್ತದಶಃ ಪ್ರಜಾಪತಿರ್ಯಜ್ಞಮನ್ವಾಯತ್ತೊ 
ಯ ಏವಂ ವೇದ ಪ್ರತಿ ಯಜ್ಞೇನ ತಿಷ್ಠತಿ ನ ಯಜ್ಞಾದ್‌ ಭ್ರಗ್‌ಂಶತೇ ಯೋ ವೈ ಯಜ್ಞಸ್ಯ 
ಪ್ರಾಯಣಂ ಪ್ರತಿಷ್ಠಾ ॥ ಶ್ರೀ ಮಹಾಲಕ್ಷೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಭ್ಯೋ ನಮಃ । ಆವಾಹನಂ ಸಮರ್ಪಯಾಮಿ ॥ 


ಆಸನ - ಸುವರ್ಣ ರತ್ನ ಸಂಯುಕ್ತಂ ಶತಸೂರ್ಯ ಸಮಪ್ರಭಂ (೬ ರಚಿತಂ 
ಮೌಕ್ತಿಕೈರ್ದಿವ್ಯೈ ಗೃಹ್ಯತಾಮುತ್ತಮಾಸನಂ ॥ ಓಂ ಪುರುಷ ಏವೇದಗುಂ ಸರ್ವಂ । 
ಯದ್ಧೂತಂ ಯಚ್ಚ ಭವ್ಯಂ । ಉತಾಮೃತತ್ವಸ್ಯೇಶಾನಃ । ಯದನ್ನೇನಾತಿರೋಹತಿ ॥ 
ಓಂ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ 


45 | ಶ್ರೀ ಸತ್ಯನಾರಾಯಣ ವ್ರತ 

ವಿಂದೇಯಂ ಗಾಮಶ್ವಂ ಪುರುಷಾನಹಂ ॥ ಓಂ ಪವಿತ್ರಮರ್ಕೋ ರಜಸೋ ವಿಮಾನಃ 
ಪುನಾತಿ ದೇವಾನಾಂ ಭುವನಾನಿ ವಿಶ್ವಾ । ಸುವರ್ಜೋತಿರ್ಯಕೋ ಮಹತ್‌ । 
ಅಶೀಮಹಿ ಗಾಧಮುತ ಪ್ರತಿಷ್ಠಾಂ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ಆಸನಂ ಸಮರ್ಪಯಾಮಿ ॥ 


ಪಾದ್ಯ - ಗಂಗಾದಿಸರ್ವ ತೀರ್ಥೇೆಭ್ಯೋ ಮಯಾ ಪ್ರಾರ್ಥನಯಾ ಹ್ರತಂ । 
ತೋಯಮೇತತ್ಸುಖಸ್ಪರ್ಶಂ ಪಾದ್ಯಾರ್ಥಂ ಪ್ರತಿಗೃಹ್ಯತಾಂ ॥ ಓಂ ಏತಾವಾನಸ್ಯ 
ಮಹಿಮಾ । ಅತೋ ಜ್ಯಾಯಾಗಶ್ಚ ಪೂರುಷಃ । ಪಾದೋತಸ್ಯ ವಿಶ್ವಾ ಭೂತಾನಿ 
ತ್ರಿಪಾದಸ್ಯಾಮೃತಂ ದಿವಿ ॥ ಓಂ ಅಶ್ವಪೂರ್ವಾಂ ರಥಮಧ್ಯಾಂ 
ಹಸ್ತಿನಾದಪ್ರಬೋಧಿನೀಂ । ಶಿ ಶ್ರಿಯಂ ದೇವೀಮುಪ ಹ್ವಯೇ ಶ್ರೀರ್ಮಾದೇವೀರ್ಜುಷತಾಂ 
uw ಓಂ ಹಿರಣ್ಯವರ್ಣಾಃ ಶುಚಯಃ ಪಾವಕಾ ಯಾಸು ಜಾತಃ ಕಶ್ಯಪೋ ಯಾಸ್ವಿಂದ್ರಃ 
ಅಗ್ನಿಂ ಯಾ ಗರ್ಭಂ ದಧಿರೇ ವಿರೂಪಾಸ್ತಾನ ಆಪಃ ಶಗ್‌ಂ ಸ್ಯೋನಾ ಭವಂತು ॥ ಶ್ರೀ 
ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । 
ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ ॥ 


ಅರ್ಫ್ಯ - ಗಂಧೋದಕೇನ ಪುಷ್ಟೇಣ ಚಂದನೇನ ಸುಗಂಧಿನಾ । ಅರ್ಫ್ಥ್ಯಂ ಗ್ರಹಾಣ 
ದೇವೇಶ ಭಕ್ತಿಂ ಮೇ ಹ್ಯಚಲಾಂ ಕುರು ॥ ಓಂ ತಿ ತ್ರಿಪಾದೂರ್ಧ್ವ ಉದೈ ತ್ಚುರುಷಃ । 
ಪಾದೋಸೈೇಹಾತಅಭವಾತ್ಸು ನಃ । ತತೋ ವಿಶ್ವಜ್ವ್ಯಕ್ರಾ ಮತ್‌ ।ಸ ಸಾಶನಾನಶನೇ ಆ ಅಭಿ 
॥ ಓಂ ಕಾಂ ಸೋಸ್ತಿತಾಂ ಹಿರಣ್ಯಪ್ರಾಕಾರಾಮಾದ್ರಾ ೯೦ ಜ್ವಲಂತೀಂ ತೃಪ್ತಾಂ 
ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮ ವರ್ಣಾಂ ತಾಮಿಹೋಪ ಹ್ವಯೇ ಶ್ರಿ ಶ್ರಿಯಂ ॥ ಓಂ 
ಯಾಸಾಗ್‌ಂ ರಾಜಾ ವರುಣೋ ಯಾತಿ ಮಧ್ಯೇ ಸತ್ಯಾನೃತೇ ಅವಪಶ್ಯಂಜನಾನಾಂ 
ಮಧುಶ್ವುತಃ ಶುಚಯೋ ಯಾಃ ಪಾವಕಾಸ್ತಾನ ಆಪಃ ಶಗ್‌ಂ ಸ್ಯೋನಾ ಭವಂತು ॥ ಶ್ರೀ 
ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ ॥ ಅರ್ಫಂ 
ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 46 
ಆಚಮನ - ಮಂದಾಕಿನ್ಯಾಸ್ತು ಯದ್ವಾರಿ ಸರ್ವ ಪುಣ್ಯ ಫಲಪ್ರದಂ । 
ಗ್ರಹಾಣಾಚಮನೀಯಂ ತ್ವಂ ಮಯಾ ಭಕ್ತ್ಯಾ ನಿವೇದಿತಂ ॥ ಓಂ 
ತಸ್ಮಾದ್ವಿರಾಡಜಜಾಯತ । ವಿರಾಜೋ ಅಧಿ ಪೂರುಷಃ । ಸ ಜಾತೋ ಅತ್ಯರಿಚ್ಯತ 
ಪಶ್ಚಾದ್ಭೂಮಿಮಥೋ ಪುರಃ ॥ ಓಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ 
ಶ್ರಿಯಂ ಲೋಕೇ ದೇವಜುಷ್ಟಾಮುದಾರಾಂ | ತಾಂ ಪದ್ಮಿನೀಮೀಂ ಶರಣಮಹಂ 
ಪ್ರಪದ್ಯೇ*ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ॥ ಓಂ ಯಾಸಾಂ ದೇವಾ ದಿವಿ ಕೃಣ್ವಂತಿ 
ಭಕ್ಷಂ ಯಾ ಅಂತರಿಕ್ಷೇ ಬಹುಧಾ ಭವಂತಿ । ಯಾಃ ಪೃಥಿವೀಂ ಪಯೆಸೋಂನ್ಜಂತಿ 
ಶುಕ್ರಾಸ್ತಾ ನ ಆಪಃ ಶಗ್‌ಂ ಸ್ಯೋನಾ ಭವಂತು ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 


ಸತ್ಯನಾರಾಯಣ ದೇವತಾಭ್ಯೋ ನಮಃ । ಆಚಮನೀಯಂ ಸಮರ್ಪಯಾಮಿ ॥ 


5.4 ಅಭಿಷೇಕ ಪೂಜಾ 

5.4.1 ಮಲಾಪಕರ್ಷಣ ಸ್ನಾನ 

ಮಲಾಪಕರ್ಷಣ ಸ್ನಾನಂ ಕರಿಷ್ಯೇ ॥ ಜಾಹ್ನವೀ ಜಲಮತ್ಯಂತಂ ಪವಿತ್ರ ಕರಣಂ ಪರಂ 
| ಸ್ನಾನಾರ್ಥಂ ಚ ಮಯಾ ನೀತಂ ಸ್ನಾನಂ ಕುರು ಜಗತ್ಪತೇ ॥ ಓಂ ಆಪೋ ಹಿಷ್ಠಾ 
ಮಯೋಭುವಸ್ತಾ ನ ಊರ್ಜೇ ದಧಾತನ | ಮಹೇ ರಣಾಯ ಚಕ್ಷಸೇ | ಯೋ ವಃ 
ಶಿವತಮೋ ರಸಸ್ತಸ್ಯ ಭಾಜಯತೇಹ ನಃ । ಉಶತೀರಿವ ಮಾತರಃ | ತಸ್ಮಾ ಅರಂ 
ಗಮಾಮ ವೋ ಯಸ್ಯ ಕ್ಷಯಾಯ ಜಿನ್ವಥ । ಆಪೋ ಜನಯಥಾ ಚ ನಃ ॥ ಶ್ರೀ 
ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಮಲಾಪಕರ್ಷಣ 


ಸ್ನಾನಂ ಸಮರ್ಪಯಾಮಿ ॥ 


5.4.2 ಪಂಚಾಮೃತಾಭಿಷೇಕ ಸ್ನಾನ 
ಪಂಚಾಮೃತಾಭಿಷೇಕ ಸ್ನಾನಂ ಕರಿಷ್ಯೇ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಪಂಚಾಮೃತಾಭಿಷೇಕಂ ಕರ್ತುಂ ಪಂಚದ್ರವ್ಯ 


ಪೂಜಾಂ ಕರಿಷ್ಯೇ ॥ ಮಧ್ಯೇ ಕ್ಷೀರಂ ಪೂರ್ವ ಭಾಗೇ ದಧೀನಿ | ಆಜ್ಯಂ ಯಾಮೈ ವಾರುಣೆ 


47 | ಶ್ರೀ ಸತ್ಯನಾರಾಯಣ ವ್ರತ 

ವೈ ಮಧೂನಿ ॥ ಏವಂ ಸ್ಥಾನೇ ಶರ್ಕರಾ ಚೋತ್ತರೇ ಚ । ಸಂಸ್ಥಾಪ್ಯೈವಂ ದೇವತಾಃ 
ಪೂಜನೀಯಾಃ ॥ ಕ್ಷೀರೇ ಓಂ ಸೋಮಾಯ ನಮಃ । ಸೋಮಮಾವಾಹಯಾಮಿ ॥ ದಧ್ನಾ 
ಓಂ ವಾಯವೇ ನಮಃ । ವಾಯುಮಾವಾಹಯಾಮಿ ॥ ಫೃತೇ ಓಂ ರವಯೇ ನಮಃ । 
ರವಿಮಾವಾಹಯಾಮಿ ॥ ಮಧುನಿ ಓಂ ವಿಶ್ವೇಭ್ಯೋ ದೇವೇಭ್ಯೋ ನಮಃ । 
ವಿಶ್ವಾಂದೇವಾನಾವಾಹಯಾಮಿ ॥ ಶರ್ಕರಾಯಾಂ ಓಂ ಸವಿತ್ರೇ ನಮಃ । 
ಸವಿತಾರಮಾವಾಹಯಾಮಿ ॥ ಆವಾಹಿತ ದೇವತಾಭ್ಯೋ ನಮಃ ಸರ್ವೋಪಚಾರ 
ಪೂಜಾಂ ಸಮರ್ಪಯಾಮಿ ॥ 


ಕ್ಷೀರೇಣ ಸ್ನಾಪಯಿಷ್ಯೇ ॥ ಕಾಮಧೇನೋಸ್ಸಮುದ್ಧೂತಂ ದೇವರ್ಷಿಷಿತೃತೃಪ್ತಿದಂ । 
ಪಯೋ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ ಆಪ್ಯಾಯಸ್ವ 
ಸಮೇತು ತೇ ವಿಶ್ವತಸ್ಸೋಮ ವೃಷ್ಟಿಯಂ । ಭವಾ ವಾಜಸ್ಯ ಸಂಗಥೇ ॥ ಕ್ಷೀರ ಸ್ನಾನಂ 
ಸಮರ್ಪಯಾಮಿ ॥ ಕ್ಲ್ಷೀರಸ್ನಾನಾನಂತರಂ ಶುದ್ಧೋದಕೇನ ಸ್ನಾಪಯಿಷ್ಯೇ | ಓಂ 
ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ । ಭವೇ ಭವೇ ನಾತಿ 
ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ॥ ಶುದ್ಧೋದಕ ಸ್ನಾನಂ 
ಸಮರ್ಪಯಾಮಿ ॥ 


ದಧ್ನಾ ಸ್ನಾಪಯಿಷ್ಯೇ ॥ ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ದಧಿ । 
ಸ್ನಾನಾರ್ಥಂ ತೇ ಮಯಾ ದತ್ತಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಓಂ ದಧಿಕ್ರಾವ್ಲೋ 
ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾ ಕರತ್ಪ್ರಣ ಅಯೂಗ್‌ಂಷಿ 
ತಾರಿಷತ್‌ ॥ ದಧಿ ಸ್ನಾನಂ ಸಮರ್ಪಯಾಮಿ ॥ ದಧಿ ಸ್ನಾನಾನಂತರಂ ಶುದ್ಧೋದಕೇನ 
ಸ್ನಾಪಯಿಷ್ಯೇ । ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ 
ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ 
ಬಲಾಯ ನಮೋ ಬಲಪ್ರಮಥನಾಯ ನಮಸ್ಸರ್ವಭೂತದಮನಾಯ ನಮೋ 
ಮನೋನ್ಮನಾಯ ನಮಃ ॥ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 48 
ಘೃತೇನ ಸ್ನಾಪಯಿಷ್ಯೇ ॥ ಆಜ್ಯಂ ಸುರಾಣಾಮಾಹಾರಃ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ । 
ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ ಶುಕ್ರಮಸಿ ಜ್ಯೋತಿರಸಿ 
ತೇಜೋಸಸಿ ದೇವೋ ವಸ್ಸವಿತೋತ್ತುನಾತ್ವಚ್ಛಿದ್ರೇಣ ಪವಿತ್ರೇಣ 
ವಸೋಸ್ಫೂರ್ಯಸ್ಯ ರಶ್ಮಿಭಿಃ ॥ ಘೃತ ಸ್ನಾನಂ ಸಮರ್ಪಯಾಮಿ ॥ ಘೃತ 
ಸ್ನಾನಾನಂತರಂ ಶುದ್ಧೋದಕೇನ ಸ್ನಾಪಯಿಷ್ಯೇ । ಓಂ ಅಘೋರೇಭ್ಯೋಥ 
ಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಸ್ಸರ್ವ ಶರ್ಪೇಭ್ಯೋ ನಮಸ್ತೇ 
ಅಸ್ತು ರುದ್ರರೂಪೇಭ್ಯಃ ॥ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ॥ 


ಮಧುನಾ ಸ್ನಾಪಯಿಷ್ಯೇ ॥ ಸರ್ವ್‌ಷಧಿಸಮುತ್ಬನ್ನಂ ಪೀಯೂಷಸದೃಶಂ ಮಧು । 
ಸ್ನಾನಾರ್ಥಂ ತೇ ಪ್ರಯಚ್ಛಾಮಿ ಗೃಹಾಣ ಪರಮೇಶ್ವರ ॥ ಓಂ ಮಧುವಾತಾ 
ಯತಾಯತೇ ಮದು ಕ್ಷರಂತಿ ಸಿಂದವಃ | ಮಾದ್ವೀರ್ನಃ ಸಂತ್ಯೋಷಧೀಃ 
ಮಧುಮಕ್ತಮುತೋಷಸಿ ಮಧುಮತ್ಪಾರ್ಥಿವಗ್‌ಂ ರಜಃ | ಮಧು ದ್ಯೌರಸ್ತು ನಃ ಪಿತಾ 
ಮಧುಮಾನ್ನೋ ವನಸ್ಪತಿರ್ಮಧುಮಾಗ್‌ಂ ಅಸ್ತು ಸೂರ್ಯಃ । ಮಾಧ್ವೀರ್ಗಾವೋ 
ಭವಂತು ನಃ ॥ ಮಧು ಸ್ನಾನಂ ಸಮರ್ಪಯಾಮಿ ॥ ಮಧು ಸ್ನಾನಾನಂತರಂ 
ಶುದ್ಧೋದಕೇನ ಸ್ನಾಪಯಿಷ್ಯೇ । ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ 
ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್‌ ॥ ॥ ಶುದ್ಧೋದಕ ಸ್ನಾನಂ 
ಸಮರ್ಪಯಾಮಿ ॥ 


ಶರ್ಕರಯಾ ಸ್ನಾಪಯಿಷ್ಯೇ ॥ ಇಕ್ಷುದಂಡಸಮುದ್ಧೂತ ದಿವ್ಯಶರ್ಕರಯಾ ಗುರುಂ । 
ಸ್ನಪಯಾಮಿ ಸದಾ ಭಕ್ತ್ಯಾ ಪ್ರೀತೋ ಭವ ಮಹೇಶ್ವರ ॥ ಓಂ ಸ್ವಾದುಃ ಪವಸ್ವ 
ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ । ಸ್ವಾದುರ್ಮಿತ್ರಾಯ 
ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಗ್‌ಂ ಅದಾಭ್ಯಃ ॥ ಶರ್ಕರಾ ಸ್ನಾನಂ 
ಸಮರ್ಪಯಾಮಿ ॥ ಶರ್ಕರಾ ಸ್ನಾನಾನಂತರಂ ಶುದ್ಧೋದಕೇನ ಸ್ನಾಪಯಿಷ್ಯೇ | ಓಂ 


ಈಶಾನಸ್ಸರ್ವವಿದ್ಯಾನಾಮೀಶ್ವರಸ್ಸರ್ವಭೂತಾನಾಂ 


49 | ಶ್ರೀ ಸತ್ಯನಾರಾಯಣ ವ್ರತ 
ಬ್ರಹ್ಮಾತಧಿಪತಿರ್ಬಹ್ಮಣೋತಧಿ ಪತಿರ್ಬ್ರಹ್ಮಾ ಶಿವೋ ಮೇ ಅಸ್ತು ಸದಾಶಿವೋಂ ॥ 


ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ॥ 


ಗಂಧೋದಕೇನ ಸ್ನಾಪಯಿಷ್ಕೇ ॥ ಕರ್ಪೂರೈಲಾಸಮಾಯುಕ್ತಂ ಸುಗಂಧ 
ದ್ರವ್ಯಸಂಯುತಂ । ಗಂಧೋದಕಂ ಮಯಾದತ್ತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ 
ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಂ ಈಶ್ವರೀಗ್‌ಂ. 
ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ॥ ಗಂಧೋದಕ ಸ್ನಾನಂ 
ಸಮರ್ಪಯಾಮಿ ॥ 

ಅಕ್ಷತೋದಕೇನ ಸ್ನಾಪಯಿಷ್ಯೇ ॥ ಅಕ್ಷತಾಶ್ಚ ಸುರಶ್ರೇಷ್ಟ ಕುಂಕುಮಾಕ್ತಾಃ 


ಸುಶೋಭಿತಾಃ | ಮಯಾ ನಿವೇದಿತಾ ಭಕ್ತ್ಯಾ ಗೃಹಾಣ ಪರಮೇಶ್ವರ ॥ ಓಂ ಅರ್ಚತ 
ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ । ಅರ್ಚಂತು ಪುತ್ರಕಾ ಉತ ಪುರಂ ನ 


ಧೃಷ್ಟ್ವರ್ಚತ ॥ ಅಕ್ಷತೋದಕ ಸ್ನಾನಂ ಸಮರ್ಪಯಾಮಿ ॥ 


ಫಲೋದಕೇನ ಸ್ನಾಪಯಿಷ್ಯೇ ॥ ಸುಫಲೈಶ್ಚ ಫಲೋದೈರ್ವಾ ಫಲಾನಾಂ ಚ 
ರಸೈರ್ಯುತಂ । ಫಲೋದಕಂ ಮಯಾದತ್ತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ 
ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಣೀಃ ಬೃಹಸ್ಪತಿ 


ಪ್ರಸೂತಾಸ್ತಾನೋ ಮುಂಚಂತ್ವಗ್‌ಂ ಹಸಃ ॥ ಫಲೋದಕ ಸ್ನಾನಂ ಸಮರ್ಪಯಾಮಿ ॥ 


ಪುಷ್ಬೋದಕೇನ ಸ್ನಾಪಯಿಷ್ಯೇ ॥ ನಾನಾ ಪರಿಮಳ ದ್ರವೈಃ ಸುಪುಷ್ಪೈಶ್ಚ ಸಮನ್ವಿತಂ 
| ಪುಷ್ಟೋದಕಂ ಮಯಾದತ್ತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ ಆಯನೇತೇ 
ಪರಾಯಣೇ ದೂರ್ವಾ ರೋಹಂತು ಪುಷ್ಪಿಣೀಃ । ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ 


ಗೃಹಾ ಇಮೇ ॥ ಪುಷ್ಟೋದಕ ಸ್ನಾನಂ ಸಮರ್ಪಯಾಮಿ ॥ 


ಹೀರಣ್ಯೋದಕೇನ ಸ್ನಾಪಯಿಷ್ಯೇ ॥ ಸ್ವರ್ಣರ್ಮುಕ್ತಾಫಲೈರ್ನಾನಾ ರತ್ನೈಶ್ಚೈವ 


ಸಮನ್ವಿತಂ ॥ ರತ್ನೋದಕಂ ಮಯಾದತ್ತಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಓಂ 


ಶ್ರೀ ಸತ್ಯನಾರಾಯಣ ವ್ರತ | 50 
ತಥ್ಸುವರ್ಣಗ್‌ಂ ಹಿರಣ್ಯಮಭವತ್‌ । ತಡ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ । ಯ ಏವಗ್‌ಂ 
ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ವೇದ । ಸುವರ್ಣ ಆತ್ಮನಾ ಭವತಿ ॥ ಹಿರಣ್ಯೋದಕ 


ಸ್ನಾನಂ ಸಮರ್ಪಯಾಮಿ ॥ 


ಕುಶೋದಕೇನ ಸ್ನಾಪಯಿಷ್ಯೇ ॥ ಸುಗಂಧದ್ರವ್ಯ ಸಮ್ಮಿಶ್ರಂ ಕುಶಾಗ್ರೇಣ ಸಮನ್ವಿತಂ । 
ಕುಶೋದಕಂ ಮಯಾದತ್ತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ॥ ಓಂ ದೇವಸ್ಯ ತ್ವಾ 
ಸವಿತುಃ ಪ್ರಸವೇತಶ್ವಿನೋರ್ಬಾಹುಭ್ಯಾಂ ಪೂಷ್ಲೋ ಹಸ್ತಾಭ್ಯಾಂ ॥ ಕುಶೋದಕ 


ಸ್ನಾನಂ ಸಮರ್ಪಯಾಮಿ ॥ 


ಉಷ್ಣೋದಕೇನ ಸ್ನಾಪಯಿಷ್ಯೇ ॥ ನಾನಾ ತೀರ್ಥಾದಾಹೃತಂ ಚ ತೋಯಮುಷ್ಣಂ 
ಮಯಾ ಕೃತಂ । ಸ್ನಾನಾರ್ಥಂ ತೇ ಪ್ರಯಚ್ಛಾಮಿ ಸ್ವೀಕರುಷ್ಟ ದಯಾನಿಧೇ ॥ ಓಂ 
ಆಪೋಹಿಷ್ಕಾ ಮಯೋಭುವಸ್ತಾ ನ ಊರ್ಜೇ ದಧಾತನ । ಮಹೇ ರಣಾಯ ಚಕ್ಷಸೇ 


॥ ಉಷ್ಣೋದಕ ಸ್ನಾನಂ ಸಮರ್ಪಯಾಮಿ ॥ 


ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ | ಉರ್ವಾರುಕಮಿವ 
ಬಂಧನಾನ್ಮತ್ಯೋರ್ಮುಕ್ಷೀಯ ಮಾಂಮೃತಾತ್‌ ॥ ರುದ್ರಾಕ್ಷೋದಕಸ್ನಾನಂ 
ಸಮರ್ಪಯಾಮಿ ॥ 


ಓಂ ಮಾ ನಸ್ತೋಕೇ ತನಯೇ ಮಾನ ಆಯುಷಿ ಮಾ ನೋ ಗೋಷು ಮಾ ನೋ 
ಅಶ್ವೇಷು ರೀರಿಷಃ । ವೀರಾನ್ಮಾನೋ ರುದ್ರ ಭಾಮಿತೋ ವಧೀರ್ಹವಿಷ್ಠಂತೋ 
ನಮಸಾ ವಿಧೇಮ ತೇ ॥ ಭಸ್ಮಸ್ನಾನಂ ಸಮರ್ಪಯಾಮಿ ॥ 

ಓಂ ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ ಚ ॥ 
ಬಿಲ್ಹ್ವೋದಕಸ್ನಾನಂ ಸಮರ್ಪಯಾಮಿ ॥ 

ಓಂ ಕಾಂಡಾತ್ಕಾಂಡಾತ್ಟ್ರರೋಹಂತೀ ಪರುಷಃ ಪರುಷಃ ಪರಿ । ಏವಾ ನೋ ದೂರ್ವೇ 


ಪತನ ಸಹಸ್ರೇಣ ಶತೇನ ಚ ॥ ದೂರ್ವೋದಕಸ್ನಾನಂ ಸಮರ್ಪಯಾಮಿ ॥ 


51 | ಶ್ರೀ ಸತ್ಯನಾರಾಯಣ ವ್ರತ 

ಕ್ಷೀರಂದಧಿಘ್ರುತಂಚೈವ ಮಧುಶರ್ಕರಯಾನ್ವಿತಂ । ಪಂಚಾಮೃತಂ ಗೃಹಾಣೇದಂ 
ಜಗನ್ನಾಥ ನಮೋಸ್ತು ತೇ ॥ ಓಂ ಲೋಕಸ್ಯ ದ್ವಾರಮರ್ಚಿಮತ್ನವಿತ್ರಂ 
ಜ್ಯೋತಿಷ್ಠದ್ಭ್ರಾಜಮಾನಂ ಮಹಸ್ವತ್‌ | ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ 
| ಚರಣಂ ನೋ ಲೋಕೇ ಸುಧಿತಾಂ ದಧಾತು ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪಂಚಾಮೃತಾಭಿಷೇಕ ಸ್ನಾನಂ 


ಸಮರ್ಪಯಾಮಿ ॥ 


5.4.3 ಮಹಾಭಿಷೇಕ ಸ್ನಾನ 


ಮಹಾಭಿಷೇಕ ಸ್ನಾನಂ ಕರಿಷ್ಯೇ ॥ 

ಶ್ರೀ ಗಣಪತ್ಯಥರ್ವಶೀರ್ಷೋಪನಿಷತ್‌ 

ಓಂ ನಮಸ್ತೇ ಗಣಪತಯೇ । ತ್ವಮೇವ ಪ್ರತ್ಯಕ್ಷಂ ತತ್ತ್ವಮಸಿ | ತ್ವಮೇವ ಕೇವಲಂ 
ಕರ್ತಾಂಸಿ | ತ್ವಮೇವ ಕೇವಲಂ ಧರ್ತಾಸಿ । ತ್ವಮೇವ ಕೇವಲಂ ಹರ್ತಾಂಸಿ | 
ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ | ತ್ವಂ ಸಾಕ್ಷಾದಾತ್ಮಾಂಸಿ ನಿತ್ಯಂ ॥1॥ 

ಯತಂ ವಚ್ಮಿ | ಸತ್ಯಂ ವಚ್ಮಿ ॥2॥ 

ಅವ ತ್ವಂ ಮಾಂ । ಅವ ವಕ್ತಾರಂ । ಅವ ಶ್ರೋತಾರಂ । ಅವ ದಾತಾರಂ । ಅವ 
ಧಾತಾರಂ । ಅವಾನೂಚಾನಮವ ಶಿಷ್ಯಂ । ಅವ ಪಶ್ಚಾತ್ತಾತ್‌ । ಅವ ಪುರಸ್ತಾತ್‌ । 
ಅವೋತ್ತರಾತ್ತಾತ್‌ ।ಟ ಅವ ದಕ್ಷಿಣಾತ್ತಾತ್‌ । ಅವ ಚೋರ್ಧ್ವತ್ತಾತ್‌ ಟ 
ಅವಾಧರಾತ್ತಾತ್‌ । ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್‌ ॥3॥ 

ತ್ವಂ ವಾಜ್ಮಯಸ್ವ್ವಂ ಚಿನ್ಮಯಃ । ತ್ವಮಾನಂದಮಯಸ್ವ್ವಂ ಬ್ರಹ್ಮಮಯಃ । ತ್ವಂ 
ಸಚ್ಚಿದಾನಂದಾದ್ವಿತೀಯೋಸಸಿ । ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ । ತ್ವಂ ಜ್ಞಾನಮಯೋ 


ವಿಜ್ಞಾನಮಯೋಶಸಿ 4 


ಶ್ರೀ ಸತ್ಯನಾರಾಯಣ ವ್ರತ | 52 
ಸರ್ವಂ ಜಗದಿದಂ ತ್ವತ್ತೋ ಜಾಯತೇ । ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ | ಸರ್ವಂ 
ಜಗದಿದಂ ತ್ವಯಿ ಲಯಮೇಷ್ಯತಿ । ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ | ತ್ವಂ 


ಭೂಮಿರಾಪೋ$ನಲೋಂನಿಲೋ ನಭಃ । ತ್ವಂ ಚತ್ವಾರಿ ವಾಕ್ಟದಾನಿ ॥5॥ 


ತ್ವಂ ಗುಣತ್ರಯಾತೀತಃ | ತ್ವಂ ಅವಸ್ಥಾತ್ರಯಾತೀತಃ | ತ್ವಂ ದೇಹತ್ರಯಾತೀತಃ 
ತ್ವಂ ಕಾಲತ್ರಯಾತೀತಃ | ತ್ವಂ ಮೂಲಾಧಾರಸ್ಥಿತೋಸಸಿ ನಿತ್ಯಂ | ತ್ವಂ 
ಶಕ್ತಿತ್ರಯಾತ್ಮಕಃ । ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ । ತ್ವಂ ಬ್ರಹ್ಮಾ ತ್ವಂ 
ವಿಷ್ಣುಸ್ತ್ವಂ ರುದ್ರಸ್ತೃಮಿಂದ್ರಸ್ತ್ವಮಗ್ನಿಸ್ವ್ವಂ 1 ವಾಯುಸ್ತ್ವಂ ಸೂರ್ಯಸ್ವ್ವಂ 


ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಃ ಸ್ವರೋಂ ॥6॥ 


ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂಸ್ತದನಂತರಂ | ಅನುಸ್ವಾರಃ ಪರತರಃ | 
ಅರ್ಧೇಂದುಲಸಿತಂ | ತಾರೇಣ ಬುದ್ಧಂ । ಏತತ್ತವ ಮನುಸ್ವರೂಪಂ | ಗಕಾರಃ 
ಪೂರ್ವರೂಪಂ । ಅಕಾರೋ ಮಧ್ಯಮರೂಪಂ । ಅನುಸ್ವಾರಶ್ವಾಂತ್ಯರೂಪಂ । 
ಬಿಂದುರುತ್ತ ರರೂಪಂ | ನಾದಃ ಸಂಧಾನಂ | ಸಗುಂಹಿತಾ ಸಂಧಿಃ | ಸೈಷಾ ಗಣೇಶವಿದ್ಯಾ 
| ಗಣಕ ಯಷಿಃ | ನಿಚ ದಾಯತ್ರೀ ಛಂದಃ | ಶ್ರೀಮಹಾಗಣಪತಿರ್ದೇವತಾ | ಓಂ ಗಂ 
ಗಣಪ ಸತಯೇ ನಮಃ ॥7॥ 


ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ । ತನ್ನೋ ದಂತಿಃ ಪ್ರಚೋದಯಾತ್‌ 
5 


ಏಕದಂತಂ ಚತುರ್ಹಸ್ತ 0 ಪಾಶಮಂಕುಶಧಾರಿಣಂ |ರದಂ ಚ ವರದಂ ಹಸ್ತೆ ಕೊರ್ಬಿಭ್ರಾ ಣಂ 
ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತ ವಾಸಸಂ | 
ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಟೈಃ ಸುಪೂಜಿತಂ ಭಕ್ತಾಮುಕಂಪಿನಂ ದೇವಂ 
ಜಗತ್ಕಾರಣಮಚ್ಯುತಂ | ಆವಿರ್ಭೂತಂ ಚ ಸೃಷ್ಟ್ಯಾದ್‌ೌ ಪ್ರಕೃತೇಃ ಪುರುಷಾತ್ಪರಂ 
ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗೀ ಯೋಗಿನಾಂ ವರಃ ॥9॥ 


53 | ಶ್ರೀ ಸತ್ಯನಾರಾಯಣ ವ್ರತ 

ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೇಸ್ತು 
ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ 
ಶ್ರೀವರವರದಮೂರ್ತಯೇ ನಮಃ ॥10॥ 


ಏತದಥರ್ವಶೀರ್ಷಂ ಯೋತಧೀತೇ | ಸ ಬ್ರಹ್ಮಭೂಯಾಯ ಕಲ್ಪತೇ | ಸ 
ಸರ್ವವಿಘ್ಣೈರ್ನ ಬಾಧ್ಯತೇ | ಸ ಸರ್ವತಃ ಸುಖಮೇಧತೇ | ಸ ಪಂಚಮಹಾಪಾಪಾತ್‌ 
ಪ್ರಮುಚ್ಯತೇ । ಸಾಯಮಧೀಯಾನೋ ದಿವಸಕೃತಂ ಪಾಪಂ ನಾಶಯತಿ । 
ಪ್ರಾತರಧೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ । ಸಾಯಂ ಪ್ರಾತಃ ಪ್ರಯುಂಜಾನಃ 
ಪಾಪೋಂಪಾಪೋ ಭವತಿ । ಸರ್ವತ್ರಾಧಿಯಾನೊ ಅಪವಿಘ್ನೋ ಭವತಿ 
ಧರ್ಮಾರ್ಥಕಾಮಮೋಕ್ಷಂ ಚ ವಿಂದತಿ | ಇದಮಥರ್ವಶೀರ್ಷಮಶಿಷ್ಯಾಯ ನ ದೇಯಂ 
| ಯೋ ಯದಿ ಮೋಹಾದ್‌ ದಾಸ್ಯತಿ | ಸ ಪಾಪೀಯಾನ್‌ ಭವತಿ | ಸಹಸ್ರಾವರ್ತನಾದ್ಯಂ 
ಯಂ ಕಾಮಮಧೀತೇ | ತಂ ತಮನೇನ ಸಾಧಯೇತ್‌ wll 


ಅನೇನ ಗಣಪತಿಮಬಿಷಿಂಚತಿ । ಸ ವಾಗ್ಮೀ ಭವತಿ । ಚತುರ್ಥ್ಯಾಮನಶ್ನನ್‌ ಜಪತಿ । ಸ 
ವಿದ್ಯಾವಾನ್‌ ಭವತಿ | ಇತ್ಯಥರ್ವಣವಾಕ್ಯಂ । ಬ್ರಹ್ಮಾದ್ಯಾಚರಣಂ ವಿದ್ಯಾನ್ನ ಬಿಭೇತಿ 
ಕದಾಚನೇತಿ ॥12॥ 


ಯೋ ದೂರ್ವಾಂಕುರೈರ್ಯಜತಿ । ಸ ವೈಶ್ರವಣೋಪಮೋ ಭವತಿ 1 ಯೋ 
ಲಾಜೈರ್ಯಜತಿ । ಸ ಯಶೋವಾನ್‌ ಭವತಿ । ಸ ಮೇಧಾವಾನ್‌ ಭವತಿ । ಯೋ 
ಮೋದಕಸಹಸ್ರೇಣ ಯಜತಿ । ಸ ವಾಂಛಿತಫಲಮವಾಪ್ಲೋತಿ | ಯಃ ಸಾಜ್ಯ 


ಸಮಿದ್ಧಿರ್ಯಜತಿ | ಸಸರ್ವಂ ಲಭತೇ ಸ ಸರ್ವಂ ಲಭತೇ ॥13॥ 


ಅಷ್ಟ್‌ ಬ್ರಾಹ್ಮಣಾನ್‌ ಸಮ್ಯಗ್‌ ಗ್ರಾಹಯಿತ್ವಾ ಸೂರ್ಯೆವರ್ಚಸ್ಟೀ ಭವತಿ । 
ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾಸನ್ನಿಧ್‌ ವಾ ಜಪ್ವ್ವಾ । ಸಿದ್ಧಮಂತ್ರೋ 
ಭವತಿ । ಮಹಾವಿಘ್ನಾತ್‌ ಪ್ರಮುಚ್ಛತೇ । ಮಹಾದೋಷಾತ್‌ ಪ್ರಮುಚ್ಯತೇ । 


ಮಹಾಪಾಪಾತ್‌ ಪ್ರಮುಚ್ಯತೇ । ಮಹಾಪ್ರತ್ಯವಾಯಾತ್‌ ಪ್ರಮುಚ್ಯತೇ । ಸ 


ಶ್ರೀ ಸತ್ಯನಾರಾಯಣ ವ್ರತ | 54 
ಸರ್ವವಿದ್ಭವತಿ ಸ ಸರ್ವವಿದ್ದವತಿ । ಯ ಏವಂ ವೇದ । ಇತ್ಯುಪನಿಷತ್‌ ॥14॥ ಓಂ 


ಶಾಂತಿಃ ಶಾಂತಿಃ ಶಾಂತಿಃ ll 
ಶ್ರೀ ರುದ್ರಾಧ್ಯಾಯಃ 


ಶ್ರೀ ರುದ್ರ ನ್ಯಾಸ - ಸಕಲಸ್ಯ ರುದ್ರಾಧ್ಯಾಯಸ್ಯ । ಅಗ್ಗಿಃಕಾಂಡ ಖಷಿಃ । 
ಅನುಷ್ಟುಬಾದಿ ಛಂದಾಂಸಿ । ಶ್ರೀ ರುದ್ರೋ ದೇವತಾ । ಅಘೋರಾಘೋರಾಶ್ಚಃ 
ಬೀಜಶಕ್ಕಯಃ । ಚಕಾರಾಃ ಕೀಲಕಂ । ಶ್ರೀರುದ್ರ ಪ್ರೀತ್ಯರ್ಥೆ ಜಪೇ ವಿನಿಯೋಗಃ ॥ ಓಂ 
ನಮಃ ಶಂಭವೇ ಚ । ಅಂಗುಷ್ಠಾಭ್ಯಾಂ ನಮಃ ।್ಧ ಹೃದಯಾಯ ನಮಃ ॥ ಓಂ 
ಮಯೋಭವೇ ಚ | ತರ್ಜನೀಭ್ಯಾಂ ನಮಃ । ಶಿರಸೇ ಸ್ವಾಹಾ ॥ ಓಂ ನಮಃ ಶಂಕರಾಯ 
ಚ । ಮಧ್ಯಮಾಭ್ಯಾಂ ನಮಃ । ಶಿಖಾಯೈ ವಷಟ್‌ ॥ ಓಂ ಮಯಸ್ಕರಾಯ ಚ । 
ಅನಾಮಿಕಾಭ್ಯಾಂ ನಮಃ | ಕವಚಾಯ ಹುಂ ॥ ಓಂ ನಮಃ ಶಿವಾಯ ಚ । ಕನಿಷ್ಠಿಕಾಭ್ಯಾಂ 
ನಮಃ । ನೇತ್ರತ್ರಯಾಯ ವೌಷಟ್‌ ॥ ಓಂ ಶಿವತರಾಯ ಚ । ಕರತಲ ಕರಪೃಷ್ಠಾಭ್ಯಾಂ 


ನಮಃ । ಅಸ್ತ್ರಾಯಫಟ್‌ ॥ ಓಂ ಭೂರ್ಭುವಸ್ಸುವರೋಮಿತಿ ದಿಗ್ಬಂಧಃ ॥ 


ಧ್ಯಾನ - ಶಾಂತಂ ಪದ್ಮಾಸನಸ್ಥಂ ಶಶಧರ ಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ । ಶೂಲಂ 
ವಜ್ರಂ ಚ ಖಡ್ಗಂ ಪರಶುಮಭಯ ಮಪ್ಯೇಕಭಾಗೇ ವಹಂತಂ ॥1॥ ನಾಗಂ ಪಾಶಂ ಚ 
ಘಂಟಾಮಥ ವರದಕರಂ ಸಾಂಕುಶಂ ವಾಮ ಭಾಗೇ | ನಾನಾಲಂಕಾರ ದೀಪ್ತಂ 
ಸ್ಫಟಕಮಣಿನಿಭಂ ನೌಮಿ ಸಾದಾಶಿವಾಖ್ಯಂ ॥2॥ ಬ್ರಹ್ಮಾಂಡ ವ್ಯಾಪ್ತದೇಹಾ ಭಸಿತ 
ಹಿಮರುಚಾ ಭಾಸಮಾನಾ ಭುಜಂಗೈಃ । ಕಂಠೇ ಕಾಲಾಃ ಕಪರ್ದಾಃ ಕಲಿತ-ಶಶಿಕಲಾ-ಶ್ಚಂಡ 
ಕೋದಂಡ ಹಸ್ತಾಃ ॥3॥ ತ್ರ್ಯಕ್ಷಾ ರುದ್ರಾಕ್ಷಮಾಲಾಃ ಪ್ರಕಟಿತವಿಭವಾಃ ಶಾಂಭವಾ 
ಮೂರ್ತಿಭೇದಾಃ । ರುದ್ರಾಃ ಶ್ರೀರುದ್ರಸೂಕ್ಕ-ಪ್ರಕಟಿತವಿಭವಾ ನಃ ಪ್ರಯಚ್ಚಂತು 


ಸೌಖ್ಯಂ ॥4॥ 


ಶ್ರೀ ರುದ್ರ ನಮಕ ॥ ಓಂ ನಮೋ ಭಗವತೇ ರುದ್ರಾಯ ॥ ಓಂ ನಮೋ ಭಗವತೇ 


ವಾಸುದೇವಾಯ ॥ 


55 | ಶ್ರೀ ಸತ್ಯನಾರಾಯಣ ವ್ರತ 

ಓಂ ನಮಸ್ತೇ ರುದ್ರ ಮನ್ಯವ ಉತೋತ ಇಷವೇ ನಮಃ । ನಮಸ್ತೇ ಅಸ್ತು ಧನ್ವನೇ 
ಬಾಹುಭ್ಯಾಮುತ ತೇ ನಮಃ ॥1॥ ಯಾ ತ ಇಷುಃ ಶಿವತಮಾ ಶಿವಂ ಬಭೂವ ತೇ ಧನುಃ 
| ಶಿವಾ ಶರವ್ಯಾ ಯಾ ತವ ತಯಾ ನೋ ರುದ್ರ ಮೃಡಯ ॥2॥ ಯಾತೇ ರುದ್ರ ಶಿವಾ 
ತನೂರಘೋರಾಪಾಪಕಾಶಿನೀ । ತಯಾ ನಸ್ತನುವಾ ಶಂತಮಯಾ ಗಿರಿಶಂತಾಭಿಚಾಕಶೀಹಿ 
॥3॥ ಯಾಮಿಷುಂ ಗಿರಿಶಂತ ಹಸ್ತೇ ಬಿಭರ್ಷೃಸ್ತವೇ | ಶಿವಾಂ ಗಿರಿತ್ರ ತಾಂ ಕುರು ಮಾ 
ಹಿಗುಂಸೀಃ ಪುರುಷಂ ಜಗತ್‌ ॥4॥ ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ | ಯಥಾ 
ನಃ ಸರ್ವಮಿಜ್ಜಗದಯಕ್ಷ್ಮ ಸುಮನಾ ಅಸತ್‌ ॥5॥ ಅಧ್ಯವೋಚದಧಿವಕ್ತಾ ಪ್ರಥಮೋ 
ದೈವ್ಯೋ ಭಿಷಕ್‌ | ಅಹೀಗಶ್ಚ ಸರ್ವಾಂಜಂಭಯಂತ್ಸರ್ವಾಶ್ವ ಯಾತುಧಾನ್ಯಃ 16॥ 
ಅಸ್‌ ಯಸ್ತಾಮ್ರೋ ಅರುಣ ಉತ ಬಭ್ರುಃ ಸುಮಂಗಲಃ | ಯೇ ಚೇಮಾ ರುದ್ರಾ 
ಅಭಿತೋ ದಿಕ್ಷು ಶ್ರಿತಾಃ ಸಹಸ್ರಶೋತವೈಷಾ ಹೇಡ ಈಮಹೇ ॥7॥ ಅಸ್‌ 
ಯೋವಸರ್ಪತಿ ನೀಲಗ್ರೀವೋ ಎಲೋಹಿತಃ | ಉತೈನಂ ಗೋಪಾ 
ಅದೃಶನ್ನದೃಶನ್ನುದಹಾರ್ಯಃ ॥8॥ ಉತೈನಂ ವಿಶ್ವಾ ಭೂತಾನಿ ಸ ದೃಷ್ಟೋ 
ಮೃಡಯಾತಿ ನಃ । ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ॥9॥ 
ಅಥೋ ಯೇ ಅಸ್ಯ ಸತ್ವಾನೋ€ಹಂ ತೇಭ್ಯೋತಕರನ್‌ ನಮಃ | ಪ್ರಮು0ಚ 
ಧನ್ವನಸ್ತ್ವ-ಮುಭಯೋರಾರ್ನಿಯೋರ್ಜ್ಯಾಂ 110 ಯಾಶ್ಚ ತೇ ಹಸ್ತ ಇಷವಃ ಪರಾ 
ತಾ ಭಗವೋ ವಪ । ಅವತತ್ಯ ಧನುಸ್ತವ ಸಹಸ್ರಾಕ್ಷ ಶತೇಷುಧೇ ॥11॥ ನಿಶೀರ್ಯ 
ಶಲ್ಯಾನಾಂ ಮುಖಾ ಶಿವೋ ನಃ ಸುಮನಾ ಭವ । ವಿಜ್ಯಂ ಧನುಃ ಕಪರ್ದಿನೋ ವಿಶಲ್ಯೋ 
ಬಾಣವಾಗುಂ ಉತ ॥12॥ ಅನೇಶನ್ನಸ್ಯೇಷವ ಆಭುರಸ್ಯ ನಿಷಂಗಥಿಃ | ಯಾ ತೇ 
ಹೇತಿರ್ಮೀಢುಷ್ಟಮ ಹಸ್ತೇ ಬಭೂವ ತೇ ಧನುಃ 13 ತಯಾಂಸ್ಮಾನ್‌ 
ವಿಶ್ವತಸ್ತ್ವಮಯಕ್ಷ್ಮಯಾ ಪರಿಬ್ಬುಜ । ನಮಸ್ತೇ ಅಸ್ಟ್ಯಾಯುಧಾಯಾನಾತತಾಯ 
ಧೃಷ್ಟವೇ 141 ಉಭಾಭ್ಯಾಮುತ ತೇ ನಮೋ ಬಾಹುಭ್ಯಾಂ ತವ ಧನ್ವನೇ । ಪರಿ ತೇ 
ಧನ್ವನೋ ಹೇತಿರಸ್ಮಾನ್ಚೃಣಕ್ತು ವಿಶ್ವತಃ ಅಥೋ ಯ ಇಷುಧಿಸ್ತವಾರೇ 


ಅಸ್ಮನ್ನಿದೇಹಿ ತಂ ॥15॥ 


ಶ್ರೀ ಸತ್ಯನಾರಾಯಣ ವ್ರತ | 56 
ಶ್ರೀ ಶಂಭವೆನಮಃ । ನಮಸ್ತೇ ಅಸ್ತು ಭಗವನ್ವಿಶ್ವೇಶ್ವರಾಯ ಮಹಾದೇವಾಯ 
ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ 
ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ 
ಶ್ರೀಮನ್ಮಹಾದೇವಾಯ ನಮಃ ॥1॥ 


ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂ ಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ 
ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮೋ ನಮಃ ಸಸ್ಪಿಂಜರಾಯ ಶ್ವಿಷೀಮತೇ 
ಪಥೀನಾಂ ಪತಯೇ ನಮೋ ನಮೋ ಬಭ್ಲುಶಾಯ ವಿವ್ಯಾಧಿನೇಂನ್ನಾನಾಂ ಪತಯೇ 
ನಮೋ ನಮೋ ಹರಿಕೇಶಾಯೋಪವೀತಿನೇ ಪುಷ್ಪಾನಾಂ ಪತಯೇ ನಮೋ ನಮೋ 
ಭವಸ್ಯ ಹೇತ್ಯೈ ಜಗತಾಂ ಪತಯೇ ನಮೋ ನಮೋ ರುದ್ರಾಯಾತತಾವಿನೇ ಕ್ಷೇತ್ರಾಣಾಂ 
ಪತಯೇ ನಮೋ ನಮಸ್ಸೂತಾಯಾಹಂತ್ಯಾಯ ವನಾನಾಂ ಪತಯೇ ನಮೋ ನಮೋ 
ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಮಂತ್ರಿಣೇ 
ವಾಣಿಜಾಯ ಕಕ್ಷಾಣಾಂ ಪತಯೇ ನಮೋ ನಮೋ ಭುವಂತಯೇ 


ವಾರಿವಸ್ಕೃಧಾಯೌಷಧೀನಾಂ ಪತಯೇ ನಮೋ ನಮ 


ಉಚ್ಚೈರ್ಫೋಷಾಯಾಕ್ರಂದಯತೇ ಪತ್ತೀನಾಂ ಪತಯೇ ನಮೋ ನಮಃ 
ಕೃತ್ಸ್ನವೀತಾಯ ಧಾವತೇ ಸತ್ವನಾಂ ಪತಯೇ ನಮಃ ॥2॥ 


ನಮಃ ಸಹಮಾನಾಯ ನಿವ್ಯಾದಿನ ಆವ್ಯಾಧಿನೀನಾಂ ಪತಯೇ ನಮೋ ನಮಃ ಕಕುಭಾಯ 
ನಿಷಂಗಿಣೇ ಸ್ನೇನಾನಾಂ ಪತಯೇ ನಮೋ ನಮೋ ನಿಷಂಗಿಣಇಷುಧಿಮತೇ ತಸ್ಕರಾಣಾಂ 
ಪತಯೇ ನಮೋ ನಮೋ ವಂಚತೇ ಪರಿವಂಚತೇ ಸ್ತಾಯೂನಾಂ ಪತಯೇ ನಮೋ 
ನಮೋ ನಿಚೇರವೇ ಪರಿಚರಾಯಾರಣ್ಯಾನಾಂ ಪತಯೇ ನಮೋ ನಮಃ ಸೃಕಾವಿಭ್ಯೋ 
ಜಿಘಾಗುಂಸದ್ಬ್ಯೋ  ಮುಷ್ಟತಾಂ ಪತಯೇ ನಮೋ ನಮೋಸಿಮದ್ಭ್ಯೋ 
ನಕ್ತಂಚರದ್ಭ್ಯಃ ಪ್ರಕೃಂತಾನಾಂ ಪತಯೇ ನಮೋ ನಮ ಉಪ್ಪೀಷಿನೇ ಗಿರಿಚರಾಯ 
ಕುಲುಂಚಾನಾಂ ಪತಯೇ ನಮೋ ನಮ ಇಷುಮದ್ಧೋ ಧನ್ವಾವಿಭ್ಯಶ್ಚ ವೋ ನಮೋ 
ನಮ ಆತನ್ವಾನೇಭ್ಯ ಪ್ರತಿದಧಾನೇಭ್ಯಶ್ವ ವೋ ನಮೋ ನಮ ಆಯಚ್ಛದ್ಧ್ಯೋ 


57 | ಶ್ರೀ ಸತ್ಯನಾರಾಯಣ ವ್ರತ 

ವಿಸ್ಮಜದ್ಭಶ್ಚ ವೋ ನಮೋ ನಮೋಸ್ಯ್ಕದ್ಧೋೋ ವಿಧ್ಯದ್ಭ್ಯಶ್ವ ವೋ ನಮೋ ನಮ 
ಆಸೀನೇಭ್ಯಃ ಶಯಾನೇಭ್ಯಶ್ವ ವೋ ನಮೋ ನಮಃ ಸ್ವಪದ್ಭ್ಧ್ಯೋ ಜಾಗ್ರದ್ಭೃಶ್ಚ ವೋ 
ನಮೋ ನಮಸ್ತಿಷ್ಠದ್ಧ್ಯೋ ಧಾವದ್ಭೃಶ್ಚ ವೋ ನಮೋ ನಮಃ ಸಭಾಭ್ಯಃ 
ಸಭಾಪತಿಭ್ಯಶ್ವ ವೋ ನಮೋ ನಮೋ ಅಶ್ವೇಭ್ಯೋಶ್ವಪತಿಭ್ಯಶ್ವ ವೋ ನಮಃ ॥3॥ 


ನಮ ಆವ್ಯಧಿನೀಭ್ಯೋ ವಿವಿಧ್ಯಂತೀಭ್ಯಶ್ವ ವೋ ನಮೋ ನಮ 
ಉಗಣಾಭ್ಯಸ್ತೃಹತೀಭ್ಯಶ್ವ ವೋ ನಮೋ ನಮೋ ಗೃತ್ಸೇಭ್ಯೋ ಗೃತ್ಸಪತಿಭ್ಯಶ್ಚ ವೋ 
ನಮೋ ನಮೋ ವ್ರಾತೇಭ್ಯೋ ವ್ರಾತಪತಿಭ್ಯಶ್ಚ ವೋ ನಮೋ ನಮೋ ಗಣೇಜ್ಯೋ 
ಗಣಪತಿಭ್ಯಶ್ಚ ವೋ ನಮೋ ನಮೋ ವಿರೂಪೇಭ್ಯೋ ವಿಶ್ವರುಪೇಭ್ಯಶ್ವ ವೋ ನಮೋ 
ನಮೋ ಮಹದ್ಭ್ಯಃ ಕ್ಷುಲ್ಲಕೇಭೃಶ್ಚ ವೋ ನಮೋ ನಮೋ ರಥಿಭ್ಯೋರಥೇಭ್ಯಶ್ವ 
ವೋ ನಮೋ ನಮೋ ರಥೇಭ್ಯೋ ರಥಪತಿಭ್ಯಶ್ವ ವೋ ನಮೋ ನಮಃ ಸೇನಾಭ್ಯಃ 
ಸೇನಾನಿಭ್ಯಶ್ಚ ವೋ ನಮೋ ನಮಃ ಕ್ಷತ್ಪಭ್ಯಃ ಸಂಗ್ರಹೀತೃಭ್ಯಶ್ಚ ವೋ ನಮೋ 
ನಮಸ್ತಕ್ಷಭ್ಯೋ ರಥಕಾರೇಭ್ಯಶ್ಚ ವೋ ನಮೋ ನಮಃ ಕುಲಾಲೇಭ್ಯಃ ಕರ್ಮಾರೇಭ್ಯಶ್ಚ 
ವೋ ನಮೋ ನಮಃ ಪುಂಜಿಷ್ಟೇಭ್ಯೋ ನಿಷಾದೇಭ್ಯಶ್ವ ವೋ ನಮೋ ನಮ 
ಇಷುಕೃದ್ಧೋೋ ಧನ್ಹಕೃದ್ಧ್ಭಶ್ಚ ವೋ ನಮೋ ನಮೋ ಮೃಗಯುಭ್ಯಃ ಶ್ವನಿಭ್ಯಶ್ವ 
ವೋ ನಮೋ ನಮಃ ಶ್ವಭ್ಯಃ ಶ್ವಪತಿಭ್ಯಶ್ಚ ವೋ ನಮಃ ॥4॥ 


ನಮೋ ಭವಾಯ ಚ ರುದ್ರಾಯ ಚ ನಮಃ ಶರ್ವಾಯ ಚ ಪಶುಪತಯೇ ಚ ನಮೋ 
ನೀಲಗ್ರೀವಾಯ ಚ ಶಿತಿಕಂಠಾಯ ಚ ನಮಃ ಕಪರ್ದಿನೇ ಚ ವ್ಯಪ್ತಕೇಶಾಯ ಚ ನಮಃ 
ಸಹಸ್ರಾಕ್ಷಾಯ ಚ ಶತಧನ್ವನೇ ಚ ನಮೋ ಗಿರಿಶಾಯ ಚ ಶಿಪಿವಿಷ್ಣಾಯ ಚ ನಮೋ 
ಮೀಢುಷ್ಟಮಾಯ ಚೇಷುಮತೇ ಚ ನಮೋ ಹ್ರಸ್ವಾಯ ಚ ವಾಮನಾಯ ಚ ನಮೋ 
ಬೃಹತೇ ಚ ವರ್ಷೀಯಸೇ ಚ ನಮೋ ವೃದ್ಧಾಯ ಚ ಸಂವೃದ್ಧನೇ ಚ ನಮೋ 
ಅಗ್ರಿಯಾಯ ಚ ಪ್ರಥಮಾಯ ಚ ಫಷ ಆಶವೇ ಚಾಜಿರಾಯ ಚ ನಮಃ ಶೀಘ್ರಿಯಾಯ 
ಚ ಶೀಭ್ಯಾಯ ಚ ನಮ ಊರ್ಮ್ಯಾಯ ಚಾವಸ್ವನ್ಯಾಯ ಚ ನಮಃ ಸ್ರೋತಸ್ಕಾಯ ಚ 
ದ್ವೀಪ್ಯಾಯ ಚ ॥5॥ 


ಶ್ರೀ ಸತ್ಯನಾರಾಯಣ ವ್ರತ | 58 
ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಪೂರ್ವಜಾಯ ಚಾಪರಜಾಯ ಚ ನಮೋ 
ಮಧ್ಯಮಾಯ ಚಾಪಗಲ್ಫಾಯ ಚ ನಮೋ ಜಫನ್ಯಾಯ ಚ ಬುದ್ದಿಯಾಯ ಚ ನಮಃ 
ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ನಮೋ ಯಾಮ್ಕಾಯ ಚ ಕ್ಷೇಮ್ಯಾಯ ಚ ನಮ 
ಉರ್ವರ್ಯಾಯ ಚ ಖಲ್ಯಾಯ ಚ ನಮಃ ಶ್ಲೋಕ್ಕಾಯ ಚಾ€ವಸಾನ್ಯಾಯ ಚ ನಮೋ 
ವನ್ಯಾಯ ಚ ಕಕ್ಷ್ಯಾಯ ಚ ನಮಃ ಶ್ರವಾಯ ಚ ಪ್ರತಿಶ್ರ ವಾಯ ಚ ನಮ ಆಶುಷೇಣಾಯ 
ಚಾಶುರಥಾಯ ಚ ನಮಃ us ಚಾವಭಿಂದತೇ ಚ ನಮೋ ವರ್ಮಿಣೇ ಚ 
ವರೂಥಿನೇ ಚ ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ 
ಚೆ ॥6॥ 


ನಮೋ ದುಂದುಭ್ಯಾಯ ಚಾಹನನ್ಯಾಯ ಚ ನಮೋ ಧೃಷ್ಟವೇ ಚ ಪ್ರಮೃಶಾಯ ಚ 
ನಮೋ ದೂತಾಯ ಚ ಪ್ರಹಿತಾಯ ಚ ನಮೋ ನಿಷಂಗಿಣೇ ಚೇಷುಧಿಮತೇ ಚ 
ನಮಸ್ತೀಕ್ಷೇಷವೇ ಚಾಯುಧಿನೇ ಚ ನಮಃ ಸ್ವಾಯುಧಾಯ ಚ ಸುಧನ್ವನೇ ಚ ನಮಃ 
ಸ್ರುತ್ಯಾಯ ಚ ಪಥ್ಯಾಯ ಚ ನಮಃ ಕಾಟ್ಯಾಯ ಚ ನೀಪ್ಯಾಯ ಚ ನಮಃ ಸೂದ್ಯಾಯ 
ಚ ಸರಸ್ಕಾಯ ಚ ನಮೋ ನಾದ್ಯಾಯ ಚ ವೈಶಂತಾಯ ಚ ನಮಃ ಕೂಪ್ಯಾಯ 
ಚಾವಟ್ಯಾಯ ಚ ನಮೋ ವರ್ಷ್ಯಾಯ ಚಾವರ್ಷ್ಯಾಯ ಚ ನಮೋ ಮೇಘ್ಯಾಯ ಚ 
ವಿದ್ಯುತ್ಯಾಯ ಚ ನಮ ಈದಧ್ರಿಯಾಯ ಚಾತಪ್ಯಾಯ ಚ ನಮೋ ವಾತ್ಕಾಯ ಚ 
ರೇಷ್ಮಿಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ ॥7॥ 


ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚಾರುಣಾಯ ಚ ನಮಃ 
ಶ0ಗಾಯ ಚ ಪಶುಪತಯೇ ಚ ನಮ ಉಗ್ರಾಯ ಚ ಭೀಮಾಯ ಚ ನಮೋ 
ಅಗ್ರೇವಧಾಯ ಚ ದೂರೇವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ 
ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾ ರಾಯ ನಮಶ್ಯಂಭವೇ ಚೆ ಮಯೋಭವೇ ಚ 
ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ 
ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚಾವಾರ್ಯಾಯ ಚ ನಮಃ 


59 | ಶ್ರೀ ಸತ್ಯನಾರಾಯಣ ವ್ರತ 
ಪ್ರತರಣಾಯ ಚಜೋತ್ತರಣಾಯ ಚ ನಮ ಆತಾರ್ಯಾಯ ಚಾಲಾದ್ಯಾಯ ಚ ನಮಃ 
ಶಷ್ಟ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ ॥8॥ 


ನಮ ಇರಿಣ್ಯಾಯ ಚ ಪ್ರಪಥ್ಯಾಯ ಚ ನಮಃ ಕಿಗ್‌ಂಶಿಲಾಯ ಚ ಕ್ಷಯಣಾಯ ಚ ನಮಃ 
ಕಪರ್ದಿನೇ ಚ ಪುಲಸ್ತಯೇ ಚ ನಮೋ ಗೋಷ್ಠ್ಟ್ಯಾಯ ಚ ಗೃಹ್ಯಾಯ ಚ 
ನಮಸ್ತಲ್ಟ್ಯಾಯ ಚ ಗೇಹ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೇಷ್ಮಾಯ ಚ ನಮೋ 
ಹ್ರದಯ್ಯಾಯ ಚ ನಿವೇಷ್ಟ್ಯಾಯ ಚ ನಮಃ ಪಾಸವ್ಯಾಯ ಚ ರಜಸ್ಯಾಯ ಚ ನಮಃ 
ಶುಷ್ಕ್ಯಾಯ ಚ ಹರಿತ್ಯಾಯ ಚ ನಮೋ ಲೋಪ್ಯಾಯ ಚೋಲಪ್ಯಾಯ ಚ ನಮ 
ಊರ್ವಾಯ ಚ ಸೂರ್ಮ್ಯಾಯ ಚ ನಮಃ ಪರ್ಣಾಯ ಚ ಪರ್ಣಶದ್ಯಾಯ ಚ 
ನಮೋ€ಪಗುರಮಾಣಾಯ ಚಾಭಿಘ್ನತೇ ಚ ನಮ ಆಖ್ಬಿದತೇ ಚ ಪ್ರಖ್ಬಿದತೇ ಚ 
ನಮೋ ವಃ ಕಿರಿಕೇಭ್ಯೋ ದೇವಾನಾಗುಂ ಹೃದಯೇಭ್ಯೋ ನಮೋ ವಿಕ್ಷೀಣಕೇಭ್ಯೋ 
ನಮೋ ವಿಚಿನ್ವತ್ಯೇಭ್ಯೋ ನಮ ಆನಿರ್ಹತೇಭ್ಯೋ ನಮ ಆಮೀವತ್ಕೇಭ್ಯಃ ॥9॥ 


ಓಂ ದ್ರಾಪೇ ಅಂಧಸಸ್ಪತೇ ದರಿದ್ರನ್ನೀಲಲೋಹಿತ | ಏಷಾಂ ಪುರುಷಾಣಾಮೇಷಾಂ 
ಪಶೂನಾಂ ಮಾ ಭೇರ್ಮಾಂರೋ ಮೋ ಏಷಾಂ ಕಿಂಚನಾಮಮತ್‌ ॥ ಯಾತೇ ರುದ್ರ 
ಶಿವಾ ತನೂಃ ಶಿವಾ ವಿಶ್ವಾಹ ಭೇಷಜೀ । ಶಿವಾ ರುದ್ರಸ್ಯ ಭೇಷಜೀ ತಯಾ ನೋ ಮೃಡ 
ಜೀವಸೇ ॥ ಇಮಾಗುಂ ರುದ್ರಾಯ ತವಸೇ ಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ 
ಮತಿಂ । ಯಥಾ ನಃ ಶಮಸದ್ದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಪಂ ಗ್ರಾಮೇ 
ಅಸ್ಮಿನ್ನನಾತುರಂ ॥ ಮೃಡಾ ನೋ ರುದ್ರೋತ ನೋ ಮಯಸ್ಕೃಧಿ ಕ್ಷಯದ್ದೀರಾಯ 
ನಮಸಾ ವಿಧೇಮ ತೇ । ಯಚ್ಛಂ ಚ ಯೋಶ್ಚ ಮನುರಾಯಜೇ ಪಿತಾ ತದಶ್ಯಾಮ ತವ 
ರುದ್ರ ಪ್ರಣೀತ್‌ ॥ ಮಾನೋ ಮಹಾಂತಮುತ ಮಾನೋ ಅರ್ಭಕಂಮಾನ ಉಕ್ಷಂತ- 
ಮುತ ಮಾ ನ ಉಕ್ತಿತಂ । ಮಾ ನೋಠವಧೀಃ ಪಿತರಂ ಮೋತ ಮಾತರಂ ಪ್ರಿಯಾ ಮಾ 
ನಸ್ತನುವೋ ರುದ್ರ ರೀರಿಷಃ ॥ ಮಾನಸ್ತೋಕೇ ತನಯೇ ಮಾನ ಆಯುಷಿ ಮಾನೋ 
ಗೋಷು ಮಾ ನೋ ಅಶ್ವೇಷು ರೀರಿಷಃ । ವೀರಾನ್ಮಾ ನೋ ರುದ್ರ ಭಾಮಿತೋವಧೀ- 


ರ್ಹವಿಷ್ಠಂತೋ ನಮಸಾ ವಿಧೇಮ ತೇ ॥ ಆರಾತ್ಮೇ ಗೋಘ್ನ ಉತ ಪೂರುಷಫ್ಲೇ 


ಶ್ರೀ ಸತ್ಯನಾರಾಯಣ ವ್ರತ | 60 
ಕ್ಷಯದ್ವೀರಾಯ ಸುಮ್ನಮಸ್ಮೇ ತೇ ಅಸ್ತು । ರಕ್ಷಾ ಚ ನೋ ಅಧಿ ಚ ದೇವ ಬ್ರೂಹ್ಯಧಾ 
ಚ ನಃ ಶರ್ಮ ಯಚ್ಛ ದ್ವಿಬರ್ಹಾಃ ॥ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ 
ಭೀಮ-ಮುಪಹತ್ನುಮುಗ್ರಂ । ಮೃಡಾ ಜರಿತ್ರೇ ರುದ್ರ ಸ್ತವಾನೋ ಅನ್ಯಂತೇ 
ಅಸ್ಮನ್ನಿವಪಂತು ಸೇನಾಃ ॥ ಪರಿಣೋ ರುದ್ರಸ್ಯ ಹೇತಿರ್ವೃಣಕ್ತು ಪರಿ ತ್ವೇಷಸ್ಯ 
ದುರ್ಮತಿರಘಾಯೋಃ | ಅವ ಸ್ಥಿರಾ ಮಘವದ್ಭ್ಯಸ್ತನುಷ್ವ ಮೀಢ್ವಸ್ತೋಕಾಯ 
ತನಯಾಯ ಮೃಡಯ ॥ ಮೀಢುಷ್ಟಮ ಶಿವತಮ ಶಿವೋ ನಃ ಸುಮನಾ ಭವ । ಪರಮೇ 
ವೃಕ್ಷ ಆಯುಧನ್ನಿಧಾಯ ಕೃತ್ತಿಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ ॥ ವಿಕಿರಿದ 
ವಿಲೋಹಿತ ನಮಸ್ತೇ ಅಸ್ತು ಭಗವಃ 1 ಯಾಸ್ತೇ ಸಹಸ್ರಗುಂ 
ಹೇತಯೋನ್ಯಮಸ್ಮನ್ನಿವಪಂತು ತಾಃ ॥ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ 


ಹೇತಯಃ । ತಾಸಾಮೀಶಾನೋ ಭಗವಃ ಪರಾಚೀನಾ ಮುಖಾ ಕೃಧಿ ॥10॥ 


ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾ ಅಧಿ ಭೂಮ್ಯಾಂ | ತೇಷಾಗುಂ 
ಸಹಸ್ರಯೋಜನೇಕವಧನ್ವಾನಿ ತನ್ಮಸಿ ॥ ಅಸ್ಮಿನ್‌ ಮಹತ್ಯರ್ಣವೇರನ್ತರಿಕ್ಷೇ ಭವಾ ಅಧಿ 
ನೀಲಗ್ರೀವಾಃ ಶಿತಿಕಂಠಾಃ ಶರ್ವಾ ಅಧಃ ಕ್ಷಮಾಚರಾಃ I ನೀಲಗ್ರೀವಾಃ ಶಿತಿಕಂಠಾ 
ದಿವಗುಂ ರುದ್ರಾ ಉಪಶ್ರಿತಾಃ 1 ಯೇ ವೃಕ್ಷೇಷು ಸಸ್ಪಿಂಜರಾ ನೀಲಗ್ರೀವಾ ವಿಲೋಹಿತಾಃ 
॥ ಯೇ ಭೂತಾನಾಮಧಿಪತಯೋ ವಿಶಿಖಾಸಃ ಕಪರ್ದಿನಃ | ಯೇ ಅನ್ನೇಷು ವಿವಿಧ್ಯಂತಿ 
ಪಾತ್ರೇಷು ಪಿಬತೋ ಜನಾನ್‌ ॥ ಯೇ ಪಥಾಂ ಪಥಿರಕ್ಷಯ ಐಲಬೃದಾ ಯವ್ಯಧಃ (ಯೇ 
ತೀರ್ಥಾನಿ ಪ್ರಚರಂತಿ ಸೃಕಾವಂತೋ ನಿಷಂಗಿಣಃ ।॥ ಯ ಏತಾವಂತಶ್ಚ 
ಭೂಯಾಗ್‌ಂಸಶ್ಚ ದಿಶೋ ರುದ್ರಾ ವಿಶಸ್ಥಿರೇ । ತೇಷಾಗ್‌ಂ ಸಹಸ್ರ- 
ಯೋಜನೇತವಧನ್ವಾನಿ ತನ್ಮಸಿ ॥ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ 
ಯೇತಂನ್ವರಿಕ್ಷೇ ಯೇ ದಿವಿ ಯೇಷಾಮನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶ 
ಪ್ರಾಚೀರ್ದಶ ದಕ್ಷಿಣಾ ದಶ ಪ್ರತೀಚೇರ್ದಶೋದೀಚೀರ್ದಶೋರ್ಧ್ಯಾಸ್ತೇಭ್ಯೋ ನಮಸ್ತೇ 
ನೋ ಮೃಡಯಂತು ತೇಯಂ ದ್ವಿಷ್ಠೋ ಯಶ್ಚ ನೋ ದ್ವೇಷ್ಟಿ ತಂ ವೋ ಜಂಭೇ 
ದಧಾಮಿ ॥11॥ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣಾಯ ॥ 


61 | ಶ್ರೀ ಸತ್ಯನಾರಾಯಣ ವ್ರತ 

ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ 
ಬಂಧನಾನ್ಮತ್ಕ್ಯೋರ್ಮುಕ್ಷೀಯ ಮಾಮೃತಾತ್‌ ॥ ಸದ್ಯೋಜಾತಂ ಪ್ರಪದ್ಯಾಮಿ 
ಸದ್ಯೋಜಾತಾಯ ವೈ ನಮೋ ನಮಃ । ಭವೇ ಭವೇ ನಾತಿಭವೇ ಭವಸ್ವ ಮಾಂ । 
ಭವೋದ್ಭವಾಯ ನಮಃ ॥ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಶೈ್ರೇಷ್ಠಾಯ 
ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ 
ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಸ್ಸರ್ವಭೂತದಮನಾಯ ನಮೋ 
ಮನೋನ್ಮನಾಯ ನಮಃ ॥ ಅಘೋರೇಭ್ಯೋಥ ಘೋರೇಭ್ಯೋ 
ಘೋರಘೋರತರೇಭ್ಯಃ | ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೇ ಅಸ್ತು 
ರುದ್ರರೂಪೇಭ್ಯಃ ॥ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ । ತನ್ನೋ 
ರುದ್ರಃ ಪ್ರಚೋದಯಾತ್‌ I ಈಶಾನ-ಸ್ಪರ್ವವಿದ್ಯಾನಾ-ಮೀಶ್ವರ-ಸ್ನರ್ವ ಭೂತಾನಾಂ 
ಬ್ರಹ್ಮಾಂಧಿಪತಿರ್ಬ್ರಹ್ಮಣೋಂಧಿಪತಿರ್ಬ್ರಹ್ಮಾ ಶಿವೋ ಮೇ ಅಸ್ತು ಸದಾಶಿವೋಂ ॥ 
ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ 
ಹಿರಣ್ಯಪತಯೇಂಮ್ಚಿಕಾಪತಯ ಉಮಾಪತಯೇ ಪಶುಪತಯೇ ನಮೋ ನಮಃ ॥ 


ಬತಗ್‌ಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ 
ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ॥ ಸರ್ವೋ ವೈ ರುದ್ರ-ಸ್ತಸ್ಮೈ 
ರುದ್ರಾಯ ನಮೋ ಅಸ್ತು । ಪುರುಷೋ ವೈ ರುದ್ರ-ಸ್ಸನ್ಮಹೋ ನಮೋ ನಮಃ । 
ವಿಶ್ವಂ ಭೂತಂ ಭುವನಂ ಚಿತ್ರಂ ಬಹುಧಾ ಜಾತಂ ಜಾಯಮಾನಂ ಚ ಯತ್‌ । ಸರ್ವೋ 
ಹ್ಯೇಷ ರುದ್ರ-ಸ್ತಸ್ಮೈ ರುದ್ರಾಯ ನಮೋ ಅಸ್ತು । ಕದ್ರುದ್ರಾಯ ಪ್ರಚೇತಸೇ 
ಮೀಢುಷ್ಟಮಾಯ ತವ್ಯಸೇ | ವೋ ಚೇಮ ಶಂತಮಗ್‌ಂ ಹೃದೇ । ಸರ್ವೋ ಹ್ಯೇಷ 
ರುದ್ರ-ಸ್ತಸ್ಮೈ ರುದ್ರಾಯ ನಮೋ ಅಸ್ತು ॥ ಯೋ ರುದ್ರೋ ಅಗ್ನ್‌ ಯೋ ಅಪ್ಪು ಯ 
ಓಷಧೀಷು ಯೋ ರುದ್ರೋ ವಿಶ್ವಾ ಭುವನಾ ವಿವೇಶ ತಸ್ಯ ರುದ್ರಾಯ ನಮೋ ಅಸ್ತು 
॥ ತಮು ಷ್ಲುಹಿ ಯಃ ಸ್ವಿಷಃ ಸುಧನ್ವಾ ಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ । 


ಯಕ್ಷಾಮಹೇ ಸೌಮನಸಾಯ ರುದ್ರಂ ನಮೋಭಿರ್ದೇವಮಸುರಂ ದುವಸ್ಯ ॥ ಅಯಂ 


ಶ್ರೀ ಸತ್ಯನಾರಾಯಣ ವ್ರತ | 62 
ಮೇ ಹಸ್ತೋ ಭಗವಾನಯಂ ಮೇ ಭಗವತ್ತರಃ । ಅಯಂ ಮೇ ವಿಶ್ವಭೇಷಜೋ5ಯಗ್‌ಂ 
ಶಿವಾಭಿಮರ್ಶನಃ ॥ ಯೇ ತೇ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ 
ಹಂತವೇ । ತಾನ್‌ ಯಜ್ಞಸ್ಯ ಮಾಯಯಾ ಸರ್ವಾನವ ಯಜಾಮಹೇ । ಮೃತ್ಯವೇ 
ಸ್ವಾಹಾ ಮೃತ್ಯವೇ ಸ್ವಾಹಾ ॥ ಓಂ ನಮೋ ಭಗವತೇ ರುದ್ರಾಯ ವಿಷ್ಣವೇ 
ಮೃತ್ಯುರ್ಮೇ ಪಾಹಿ । ಪ್ರಾಣಾನಾಂ ಗ್ರಂಧಿರಸಿ ರುದ್ರೋ ಮಾ ವಿಶಾಂತಕಃ 
ತೇನಾನ್ನೇನಾಪ್ಯಾಯಸ್ವ ॥ ನಮೋ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ । 


ಸದಾಶಿವೋಂ ॥ ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 


ಶ್ರೀ ರುದ್ರ ಚಮಕ ॥ ಓಂ ಅಗ್ನಾವಿಷ್ಣೂ ಸಜೋಷಸೇಮಾ ವರ್ಧಂತು ವಾಂ ಗಿರಃ । 


ದ್ಯುಮ್ನೈರ್ವಾಜೇಭಿರಾಗತಂ ॥ 


ವಾಜಶ್ಚ ಮೇ ಪ್ರಸವಶ್ಚ ಮೇ ಪ್ರಯತಿಶ್ಚ ಮೇ ಪ್ರಸಿತಿಶ್ಚ ಮೇ ಧೀತಿಶ್ಚ ಮೇಕ ಕ್ರತುಶ್ಚ 
ಮೇ ಸ್ವರಶ್ಚ ಮೇಶೊ ಎೀಕಶ್ವ ಮೇ ಶಾ ್ರಿವಶ್ವ ಮೇ ಶ್ರು ತಿಶ್ಚ ಮೇ ಜ್ಯೋತಿಶ್ಚ ಮೇ 
ಸುವಶ್ಚ ಮೇ ಪ್ರಾಣಶ್ಚ ಮೇಂಪಾನತ್ಚೆ ಮೇ ವ್ಯಾನಶ್ಚ ಮೇಠ ಸುಶ್ಚ ಮೇ ಚಿತ್ತಂ ಚ 
ಮ ಆಧೀತಂ ಚ ಮೇ ವಾಕ್ಚ ಮೇ ಮನಶ್ಚ ಮೇ ಚಕ್ಷುಶ್ಚ ಮೇ ಶ್ರೋತ್ರಂ ಚ ಮೇ 
ದಕ್ಷಶ್ವ ಮೇ ಬಲಂ ಚ ಮ ಓಜಶ್ವ ಮೇ ಸಹಶ್ಚ ಮ ಆಯುಶ್ಚ ಮೇ ಜರಾ ಚಮ 
ಆತ್ಮಾ ಚಮೇ ತನೂಶ್ವ ಮೇ ಶರ್ಮ ಚ ಮೇ ವರ್ಮ ಚ ಮೇಠಜ್ಞಾನಿ ಚ ಮೇಂಸ್ಥಾನಿ 
ಚ ಮೇ ಪರೂಗುಂಷಿ ಚ ಮೇ ಶರೀರಾಣಿ ಚ ಮೇ ॥1॥ 


ಜ್ಯೈಷ್ಟ್ಯಂ ಚಮ ಆಧಿಪತ್ಯಂ ಚ ಮೇ ಮನ್ಯುಶ್ಚ ಮೇ ಭಾಮಶ್ಚ ಮೇಂಮಶ್ಚ 
ಮೇಳಮೃಶ್ಚ ಮೇ ಜೇಮಾ ಚಮೇ ಮಹಿಮಾ ಚೆಮೇ ವರಿಮಾ ಚೆಮೇ ಪ್ರಥಿಮಾ ಚ 
ಮೇ ವರ್ಷ್ಮಾ ಚ ಮೇ ದ್ರಾಘಯಾ ಚ ಮೇ ವೃದ್ಧ 0 ಚ ಮೇ ವೃದ್ಧಿ ಶ್ವ ಮೇ ಸತ್ಯಂ 
ಚಮೇ ಶ್ರದ್ಧಾ ಚ ಮೇ ಜಗಚ್ಚ ಮೇ ಧನಂ ಚ ಮೇ ವಶಶ್ಚ ಮೇ ತ್ವಿಷಿಶ್ಚಮೇ ಕಿ ಕ್ರೀಡಾ 
ಚ ಮೇ ಮೋದಶ್ಚ ಮೇ ಜಾತಂ ಚಮೇ ಜನಿಷ್ಯಮಾಣಂ ಚ ಮೇ ಸೂಕ್ತಂ ಚಮೇ 
ಸುಕೃತಂ ಚ ಮೇ ವಿತ್ತಂ ಚ ಮೇ ವೇದ್ಯಂ ಚ ಮೇ ಭೂತಂ ಚ ಮೇ ಭವಿಷ್ಯಚ್ಚ ಮೇ 


63 | ಶ್ರೀ ಸತ್ಯನಾರಾಯಣ ವ್ರತ 

ಸುಗಂ ಚ ಮೇ ಸುಪಥಂ ಚ ಮ ಖುದ್ದಂ ಚ ಮ ಖದ್ಧಿಶ್ಚ ಮೇ ಕ್ಲಪ್ತಂ ಚ ಮೇ 
ಕ್ಲಪ್ತಿಶ್ಚ ಮೇ ಮತಿಶ್ಚ ಮೇ ಸುಮತಿಶ್ಚ ಮೇ ॥2॥ 

ಶಂಚ ಮೇ ಮಯಶ್ಚ ಮೇ ಪ್ರಿಯಂ ಚ ಮೇಠನುಕಾಮಶ್ವ ಮೇ ಕಾಮಶ್ಚ ಮೇ 
ಸೌಮನಸಶ್ಚ ಮೇ ಭದ್ರಂ ಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ 
ಮೇ ದ್ರವಿಣಂ ಚಮೇ ಯಂತಾ ಚಮೇ ಧರ್ತಾ ಚ ಮೇ ಕ್ಷೇಮಶ್ಚ ಮೇ ಧೃತಿಶ್ಚ ಮೇ 
ವಿಶ್ವಂ ಚ ಮೇ ಮಹಶ್ಚ ಮೇ ಸಂವಿಚ್ಚ ಮೇ ಜ್ಞಾತ್ರಂ ಚ ಮೇ ಸೂಶ್ಚ ಮೇ ಪ್ರಸೂಶ್ಚ 
ಮೇ ಸೀರಂ ಚ ಮೇ ಲಯಶ್ಚ ಮ ಖತಂ ಚ ಮೇ ಮೃತಂ ಚ ಮೇಂಯಕ್ಷ್ಮಂ ಚ 
ಮೇಠನಾಮಯಚ್ಚ ಮೇ ಜೀವಾತುಶ್ಚ ಮೇ ದೀರ್ಫಾಯುತ್ವಂ ಚ ಮೇಠನಮಿತ್ರಂ ಚ 
ಮೇಂಭಯಂ ಚ ಮೇ ಸುಗಂ ಚ ಮೇ ಶಯನಂ ಚ ಮೇ ಸೂಷಾ ಚ ಮೇ ಸುದಿನಂ ಚ 
ಮೇ ॥3॥ 


ಊರ್ಕ ಮೇ ಸೂನೃತಾ ಚ ಮೇ ಪಯಶ್ಚ ಮೇ ರಸಶ್ವ ಮೇ ಘೃತಂ ಚ ಮೇ ಮಧು 
ಚ ಮೇ ಸಗ್ಗಿಶ್ಚ ಮೇ ಸಪೀತಿಶ್ಚ ಮೇ ಕೃಷಿಶ್ವ ಮೇ ವೃಷ್ಟಿಶ್ಚ ಮೇ ಜೈತ್ರಂ ಚ ಮ 
ಔದ್ಧಿದ್ಯಂ ಚಮೇ ರಯಿಶ್ಚ ಮೇ ರಾಯಶ್ಚ ಮೇ ಪುಷ್ಪಂ ಚ ಮೇ ಪುಷ್ಟಿಶ್ಚ ಮೇ 
ವಿಭು ಚ ಮೇ ಪ್ರಭು ಚ ಮೇ ಬಹು ಚ ಮೇ ಭೂಯಶ್ಚ ಮೇ ಪೂರ್ಣಂ ಚಮೇ 
ಪೂರ್ಣತರಂ ಚ ಮೇಲಕ್ಷಿತಿಶ್ವ ಮೇ ಕೂಯವಾಶ್ವ ಮೇಠನ್ನಂ ಚ ಮೇಠಕ್ಷುಚ್ಚ ಮೇ 
ವ್ರೀಹಿಯಶ್ಚ ಮೇ ಯವಾಶ್ಚ ಮೇ ಮಾಷಾಶ್ಚ ಮೇ ತಿಲಾಶ್ಚ ಮೇ ಮುದ್ಧಾಶ್ಚ ಮೇ 
ಖಲ್ವಾಶ್ಚ ಮೇ ಗೋಧೂಮಾಶ್ಚ ಮೇ ಮಸುರಾಶ್ಚ ಮೇ ಪ್ರಿಯಂಗವಶ್ಚ ಮೇಂಣವಶ್ಚ 
ಮೇ ಶ್ಯಾಮಕಾಶ್ಚ ಮೇ ನೀವಾರಾಶ್ಚ ಮೇ ॥4॥ 


ಅಶ್ಮಾ ಚ ಮೇ ಮೃತ್ತಿಕಾ ಚಮೇ ಗಿರಯಶ್ಚ ಮೇ ಪರ್ವತಾಶ್ಚ ಮೇ ಸಿಕತಾಶ್ಚ ಮೇ 
ವನಸ್ಪತಯಶ್ವ ಮೇ ಹಿರಣ್ಯಂ ಚ ಮೇಂಯಶ್ಚ ಮೇ ಸೀಸಂ ಚ ಮೇ ತ್ರಪುಶ್ಚ ಮೇ 
ಶ್ಯಾಮಂ ಚ ಮೇ ಲೋಹಂ ಚ ಮೇಂಗ್ನಿಶ್ಚ ಮ ಆಪಶ್ಚ ಮೇ ವೀರುಧಶ್ಚ ಮ 
ಓಷಧಯಶ್ಚ ಮೇ ಕೃಷ್ಣಪಚ್ಯಂ ಚ ಮೇರಕೃಷ್ಣಪಚ್ಯಂ ಚ ಮೇ ಗ್ರಾಮ್ಯಾಶ್ಚ ಮೇ 


ಶ್ರೀ ಸತ್ಯನಾರಾಯಣ ವ್ರತ | 64 
ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪಂತಾಂ ವಿತ್ತಂ ಚೆ ಮೇ ವಿಶ್ತಿಶ್ಚ ಮೇ ಭೂತಂ ಚ ಮೇ 
ಭೂತಿಶ್ಚ ಮೇ ವಸುಚಮೇ ವಸತಿಶ್ವ ಮೇ ಕರ್ಮ ಚ ಮೇ ಶಕ್ತಿಶ್ವ ಮೇಂರ್ಥಶ್ಚ ಮ 
ಏಮಶ್ಚ ಮ ಇತಿಶ್ಚ ಮೇ ಗತಿಶ್ಚ ಮೇ ॥5॥ 


ಅಗ್ನಿಶ್ಚ ಮ ಇಂದ್ರಶ್ವ ಮೇ ಸೋಮಶ್ಚ ಮ ಇಂದ್ರಶ್ಚ ಮೇ ಸವಿತಾ ಚ ಮ ಇಂದ್ರಶ್ವ 
ಮೇ ಸರಸ್ವತೀ ಚ ಮ ಇಂದ್ರಶ್ಚ ಮೇ ಪೂಷಾ ಚ ಮ ಇಂದ್ರಶ್ಚ ಮೇ ಬೃಹಸ್ಪತಿಶ್ಚ 
ಮ ಇಂದ್ರಶ್ವ ಮೇ ಮಿತ್ರಶ್ಚ ಮ ಇಂದ್ರಶ್ವ ಮೇ ವರುಣಶ್ವ ಮ ಇಂದ್ರಶ್ಚ ಮೇ 
ತ್ವಷ್ಟಾ ಚ ಮ ಇಂದ್ರಶ್ಚ ಮೇ ಧಾತಾ ಚ ಮ ಇಂದ್ರಶ್ಚ ಮೇ ವಿಷ್ಣುಶ್ಚ ಮ ಇಂದ್ರಶ್ಚ 
ಮೇಂಶ್ವಿನ್‌ೌ ಚ ಮ ಇಂದ್ರಶ್ವ ಮೇ ಮರುತಶ್ಚ ಮ ಇಂದ್ರಶ್ಚ ಮೇ ವಿಶ್ವೇ ಚಮೇ 
ದೇವಾ ಇಂದ್ರಶ್ಚ ಮೇ ಪೃಥಿವೀ ಚ ಮ ಇಂದ್ರಶ್ವ ಮೇಠನ್ತರಿಕ್ಷಂ ಚಮ ಇಂದ್ರಶ್ಚ ಮೇ 
ದ್ಯೌಶ್ಚ ಮ ಇಂದ್ರಶ್ವ ಮೇ ದಿಶಶ್ಚ ಮ ಇಂದ್ರಶ್ಚ ಮೇ ಮೂರ್ಧಾ ಚ ಮ ಇಂದ್ರಶ್ಚ 
ಮೇ ಪ್ರಜಾಪತಿಶ್ಚ ಮ ಇಂದ್ರಶ್ಚ ಮೇ ॥6॥ 


ಅಗುಂಶುಶ್ಚ ಮೇ ರಶ್ಮಿಶ್ಚ ಮೇಠದಾಭ್ಯಶ್ವ ಮೇಠಧಿಪತಿಶ್ವ ಮ ಉಪಾಗುಂಶುಶ್ಚ 
ಮೇಠನ್ವರ್ಯಾಮಶ್ವ ಮ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಮ ಆಶ್ವಿನಶ್ಚ 
ಮೇ ಪ್ರತಿಪ್ರಸ್ಥಾನಶ್ಚ ಮೇ ಶುಕ್ರಶ್ಚ ಮೇ ಮಂಥೀ ಚಮ ಆಗ್ರಯಣಶ್ಚ ಮೇ 
ವೈಶ್ವದೇವಶ್ಚ ಮೇ ಧ್ರುವಶ್ಚ ಮೇ ವೈಶ್ವಾನರಶ್ಚ ಮ ಖತುಗ್ರಹಾಶ್ವ 
ಮೇತತಿಗ್ರಾಹ್ಯಾಶ್ಚ ಮ ಐಂದ್ರಾಗ್ನಶ್ಚ ಮೇ ವೈಶ್ವದೇವಶ್ಚ ಮೇ ಮರುತ್ವತೀಯಾಶ್ಚ 
ಮೇ ಮಾಹೇಂದ್ರಶ್ಚ ಮ ಆದಿತ್ಯಶ್ಚ ಮೇ ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ 
ಪೌಷ್ಟ್ಣಶ್ಚ ಮೇ ಪಾತ್ನೀವತಶ್ಚ ಮೇ ಹಾರಿಯೋಜನಶ್ಚ ಮೇ ॥7॥ 

ಇಧ್ಮಶ್ಚ ಮೇ ಬರ್ಹಿಶ್ಚ ಮೇ ವೇದಿಶ್ಚ ಮೇ ಧಿಷ್ಣಿಯಾಶ್ಚ ಮೇ ಸ್ರುಚಶ್ಚ ಮೇ 
ಚಮಸಾಶ್ಚ ಮೇ ಗ್ರಾವಾಣಶ್ಚ ಮೇ ಸ್ವರವಶ್ಚ ಮ ಉಪರವಾಶ್ಚ ಮೇಂಧಿಷವಣೇ ಚ 
ಮೇ ದ್ರೋಣಕಲಶಶ್ಚ ಮೇ ವಾಯವ್ಯಾನಿ ಚಮೇ ಪೂತಭೃಚ್ಚ ಮ ಆಧವನೀಯಶ್ಚ 


65 | ಶ್ರೀ ಸತ್ಯನಾರಾಯಣ ವ್ರತ 
ಮ ಆಗ್ನೀದ್ರಂ ಚ ಮೇ ಹವಿರ್ಧಾನಂ ಚ ಮೇ ಗೃಹಾಶ್ಚ ಮೇ ಸದಶ್ಚ ಮೇ 
ಪುರೋಡಾಶಾಶ್ಚ ಮೇ ಪಚತಾಶ್ಚ ಮೇಠವಭೃಥಶ್ವ ಮೇ ಸ್ವಗಾಕಾರಶ್ಚ ಮೇ ॥8॥ 


ಅಗ್ನಿಶ್ಚ ಮೇ ಫಘರ್ಮಶ್ಚ ಮೇಂರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ 
ಮೇಂಶ್ವಮೇಧಶ್ಚ ಮೇ ಪೃಥಿವೀ ಚ ಮೇಂದಿತಿಶ್ಚ ಮೇ ದಿತಿಶ್ಚ ಮೇ ದ್ಯೌಶ್ಚ ಮೇ 
ಶಕ್ಟರೀರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪಂತಾಮೃಕ್ಕ ಮೇ ಸಾಮ ಚ ಮೇ 
ಸ್ತೋಮಶ್ವ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಮ ಯತುಶ್ವ ಮೇ ವ್ರತಂ ಚ 
ಮೇಠಹೋರಾತ್ರಯೋರ್ವೃಷ್ಟ್ಯಾ ಬೃಹದ್ರಥಂತರೇ ಚಮೇ ಯಜ್ಞೇನ ಕಲ್ಬೇತಾಂ ॥9॥ 


ಗರ್ಭಾಶ್ಚ ಮೇ ವತ್ನಾಶ್ಚ ಮೇ ತ್ರ್ಯವಿಶ್ಚ ಮೇ ತ್ರ್ಯವೀ ಚಮೇ ದಿತ್ಯವಾಟ್‌ ಚಮೇ 
ದಿತ್ಕೌಹೀ ಚ ಮೇ ಪಂಚಾವಿಶ್ಚ ಮೇ ಪಂಚಾವೀ ಚಮೇ ತ್ರಿವತ್ಸಶ್ಚ ಮೇ ತ್ರಿವತ್ಸಾ ಚ 
ಮೇ ತುರ್ಯವಾಟ್‌ ಚಮೇ ತುರ್ಯೌಹೀ ಚಮೇ ಪಷ್ಠವಾಟ್‌ ಚಮೇ ಪಷ್ಕೌಹೀ ಚ 
ಮ ಉಕ್ಷಾ ಚ ಮೇ ವಶಾ ಚಮ ಯಷಭಕಶ್ವ ಮೇ ವೇಹಚ್ಚ ಮೇಠನಡ್ವಾಂಚೆ ಮೇ 
ಧೇನುಶ್ವ ಮ ಆಯುರ್ಯಜ್ಞೇನ ಕಲ್ಪತಾಂ ಪ್ರಾಣೋ ಯಜ್ಞೇನ ಕಲ್ಪತಾಮಪಾನೋ 
ಯಜ್ಞೇನ ಕಲ್ಪತಾಂ ವ್ಯಾನೋ ಯಜ್ಞೇನ ಕಲ್ಪತಾಂ ಚಕ್ಷುರ್ಯಜ್ಞೇನ ಕಲ್ಪತಾಗು 
ಶ್ರೋತ್ರಂ ಯಜ್ಞೇನ ಕಲ್ಪತಾಂ ಮನೋ ಯಜ್ಞೇನ ಕಲ್ಪತಾಂ ವಾಗ್ಯಜ್ಞೇನ 
ಕಲ್ಪತಾಮಾತ್ಮಾ ಯಜ್ಞೇನ ಕಲ್ಪತಾಂ ಯಜ್ಞೋ ಯಜ್ಞೇನ ಕಲ್ಪತಾಂ ॥10॥ 


ಏಕಾ ಚ ಮೇ ತಿಸ್ರಶ್ಚ ಮೇ ಪಂಚ ಚ ಮೇ ಸಪ್ತ ಚ ಮೇ ನವ ಚ ಮ ಏಕಾದಶ ಚ ಮೇ 
ತ್ರಯೋದಶ ಚ ಮೇ ಪಂಚದಶ ಚ ಮೇ ಸಪ್ತದಶ ಚ ಮೇ ನವದಶ ಚ ಮ ಏಕವಿಶತಿಶ್ಚ 
ಮೇ ತ್ರಯೋವಿಶತಿಶ್ಚ ಮೇ ಪಂಚವಿಶತಿಶ್ಚ ಮೇ ಸಪ್ತವಿಗುಂ ಶತಿಶ್ಚ ಮೇ ನವವಿಶತಿಶ್ಚ 
ಮ ಏಕತ್ರಿಶಚ್ಚ ಮೇ ತ್ರಯೆಸ್ತ್ರಿಶಚ್ಚ ಮೇ ಚತಸ್ರಶ್ಚ ಮೇಠಷ್ಟೌ ಚೆ ಮೇ ದ್ವಾದಶ ಚ 
ಮೇ ಷೋಡಶ ಚ ಮೇ ವಿಶತಿಶ್ಚ ಮೇ ಚತುರ್ವಿಶತಿಶ್ಚ ಮೇಇಷ್ಟಾವಿಗುಂಶತಿಶ್ಚ ಮೇ 
ದ್ವಾತ್ರಿಗುಂಶಚ್ಚ. ಮೇ ಪಟ್ರಿಗುಂಶಚ್ಚ ಮೇ ಚತ್ವರಿಗುಂಶಚ್ಚ ಮೇ 


ಚತುಶ್ಚತ್ವಾರಿಶಚ್ಚ ಮೇಂಷ್ಟಾಚತ್ವಾರಿಶಚ್ಚ ಮೇ ವಾಜಶ್ಚ ಪ್ರಸವಶ್ಚಾಪಿಜಶ್ಚ 


ಶ್ರೀ ಸತ್ಯನಾರಾಯಣ ವ್ರತ | 66 
ಕ್ರತುಶ್ಚ ಸುವಶ್ಚ ಮೂರ್ಧಾ ಚ ವೃಶ್ನಿಯಶ್ಚಾಂತ್ಯಾಯನಶ್ಚಾಂತ್ಯಶ್ಚ ಭೌವನಶ್ಚ 
ಭುವನಶ್ಚಾದಿಪತಿಶ್ಚ wll 


ಓಂ ಇಡಾ ದೇವಹೂರ್ಮನುರ್ಯಜ್ಞನೀರ್ಬೃಹಸ್ಪತಿರುಕ್ಥಾಮದಾನಿ 
ಶಸಿಷದ್ದಿಶ್ವೇದೇವಾಃ ಸೂಕ್ತವಾಚಃ ಪೃಥಿವೀಮಾತರ್ಮಾ ಮಾ ಹಿಸೀರ್ಮಧು ಮನಿಷ್ಯೇ 
ಮಧು ಜನಿಷ್ಯೇ ಮಧು ವಕ್ಷಾಮಿ ಮಧು ವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ 
ವಾಚಮುದ್ಯಾಸ ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತಂ ಮಾ ದೇವಾ ಅವಂತು 


ಶೋಭಾಯ್ಕೆ ಪಿತರೋಂನುಮದಂತು ॥ ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಪುರುಷ ಸೂಕ್ತ 


ಓಂ ಸಹಸ್ರಶೀರ್ಷಾ ಪುರುಷಃ । ಸಹಸ್ರಾಕ್ಷಃ ಸಹಸ್ರಪಾತ್‌ | ಸ ಭೂಮಿಂ ವಿಶ್ವತೋ 
ವೃತ್ವಾ । ಅತ್ಯತಿಷ್ಠದ್ದಶಾಂಗುಲಂ ॥ ಪುರುಷ ಏವೇದಗುಂ ಸರ್ವಂ । ಯದ್ಧೂತಂ 
ಯಚ್ಚ ಭವ್ಯಂ । ಉತಾಮೃತತ್ವಸ್ಯೇಶಾನಃ | ಯದನ್ನೇನಾತಿರೋಹತಿ ॥ ಏತಾವಾನಸ್ಯ 
ಮಹಿಮಾ । ಅತೋ ಜ್ಯಾಯಾಗಶ್ಚ ಪೂರುಷಃ । ಪಾದೋತಸ್ಯ ವಿಶ್ವಾ ಭೂತಾನಿ 
ತ್ರಿಪಾದಸ್ಯಾಮೃತಂ ದಿವಿ ॥  ತ್ರಿಪಾದೂರ್ಧ್ವ ಉದೈತ್ಪುರುಷಃ 
ಪಾದೋಸ್ಯೇಹಾತsಭವಾತ್ಸುನಃ ತತೋ ವಿಶ್ವಜ್ಞ್ಯಕ್ರಾಮತ್‌ ಸಾಶನಾನಶನೇ ಅಭಿ 
॥ ತಸ್ಮಾದ್ವಿರಾಡಜಾಯತ ವಿರಾಜೋ ಅಧಿ ಪೂರುಷಃ । ಸ ಜಾತೋ ಅತ್ಯರಿಚ್ಯತ 
ಪಶ್ಚಾದ್ಭೂಮಿಮಥೋ ಪುರಃ ॥ ಯತ್ನುರುಷೇಣ ಹವಿಷಾ । ದೇವಾ ಯಜ್ಞಮತನ್ವತ 
| ವಸಂತೋ ಅಸ್ಕಾಸೀದಾಜ್ಯಂ | ಗ್ರೀಷ್ಮ ಇಧ್ನಃ ಶರದ್ಧವಿಃ ॥ ಸಪ್ತಾಸ್ಕಾಸನ್ನರಿಧಯಃ 
| ತ್ರಿಃ ಸಪ್ತ ಸಮಿಧಃ ಕೃತಾಃ । ದೇವಾ ಯದ್ಯಜ್ಞಂ ತನ್ಹಾನಾಃ ಅಬಧ್ನನ್ನುರುಷಂ 
ಪಶುಂ ॥ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್‌ । ಪುರುಷಂ ಜಾತಮಗ್ರತಃ | ತೇನ ದೇವಾ 
ಅಯಜಂತ । ಸಾಧ್ಯಾ ಯಷಯಶ್ವ ಯೇ ॥ ತಸ್ಮಾದ್ಯಜ್ಞಾತ್ಸರ್ವಹುತಃ | ಸಂಭೃತಂ 
ಪೃಷದಾಜ್ಯಂ ಪಶೂಗಸ್ತಾಗುಶ್ಚಕ್ರೇ ವಾಯವ್ಯಾನ್‌ | ಆರಣ್ಯಾನ್ಸಾಮ್ಯಾಶ್ಚ ಯೇ ॥ 


ತಸ್ಮಾದ್ಯಜ್ಞಾತ್ಸರ್ವಹುತಃ | ಯಚಃ ಸಾಮಾನಿ ಜಜ್ಞಿರೇ | ಛಂದಾಗುಂಸಿ ಜಜ್ಞಿರೇ ತಸ್ಮಾತ್‌ 


67 | ಶ್ರೀ ಸತ್ಯನಾರಾಯಣ ವ್ರತ 

| ಯಜುಸ್ತಸ್ಮಾದಜಾಯತ ॥ ತಸ್ಮಾದಶ್ವಾ ಅಜಾಯಂತ । ಯೇ ಕೇ ಚೋಭಯಾದತಃ 
| ಗಾವೋ ಹ ಜಜ್ಞಿರೇ ತಸ್ಮಾತ್‌ । ತಸ್ಮಾಜ್ಜಾತಾ ಅಜಾವಯಃ ॥ ಯತ್ಸುರುಷಂ 
ವ್ಯದಧುಃ । ಕತಿಧಾ ವ್ಯಕಲ್ಪಯನ್‌ । ಮುಖಂ ಕಿಮಸ್ಯ ಕೌ ಬಾಹೂ । ಕಾವೂರೂ 
ಪಾದಾವುಚ್ಯೇತೇ ॥ ಬ್ರಾಹ್ಮಣೋಸ್ಯ ಮುಖಮಾಸೀತ್‌ । ಬಾಹೂ ರಾಜನ್ಯಃ ಕೃತಃ 
ಊರೂ ತದಸ್ಯ ಯದ್ದೈಶ್ಯಃ । ಪದ್ಭ್ಯಾಗುಂ ಶೂದ್ರೋ ಅಜಾಯತ ॥ ಚಂದ್ರಮಾ 
ಮನಸೋ ಜಾತಃ ಚಕ್ಷೋಃ ಸೂರ್ಯೋ ಅಜಾಯತ । ಮುಖಾದಿಂದ್ರಶ್ಚಾಗ್ನಿಶ್ಚ 
ಪ್ರಾಣಾದ್ಯಾಯುರಜಾಯತ ॥ ನಾಭ್ಯಾ ಆಸೀದಂತರಿಕ್ಷಂ | ಶೀರ್ಷೋ ದ್ಯೌಃ 
ಸಮವರ್ತತ । ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ । ತಥಾ ಲೋಕಾಗುಂ 
ಅಕಲ್ಪಯನ್‌ ॥ ವೇದಾಹಮೇತಂ ಪುರುಷಂ ಮಹಾಂತಂ । ಆದಿತ್ಯವರ್ಣಂ ತಮಸಸ್ತು 
ಪಾರೇ । ಸರ್ವಾಣಿ ರೂಪಾಣಿ ಏಚಿತ್ಯ ಧೀರಃ । ನಾಮಾನಿ ಕೃತ್ವಾಭಿವದನ್‌ ಯದಾಸ್ತೇ 
॥ ಧಾತಾ ಪುರಸ್ತಾದ್ಯಮುದಾಜಹಾರ | ಶಕ್ರಃ ಪ್ರವಿದ್ವಾನ್ಭದಿಶಶ್ಚತಸ್ರಃ ತಮೇವಂ 
ವಿದ್ವಾನಮೃತ ಇಹ ಭವತಿ । ನಾನ್ಯಃ ಪಂಥಾ ಅಯನಾಯ ವಿದ್ಯತೇ ॥ ಯಜ್ಞೇನ 
ಯಜ್ಞಮಯಜಂತ ದೇವಾಃ । ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ | ತೇಹ ನಾಕಂ 
ಮಹಿಮಾನಃ ಸಚಂತೇ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ॥ ಅದ್ಭ್ಯಃ ಸಂಭೂತಃ 
ಪೃಥಿವ್ಯೈ ರಸಾಚ್ಚ । ವಿಶ್ವಕರ್ಮಣಃ ಸಮವರ್ತತಾಧಿ । ತಸ್ಯ ತ್ವಷ್ಟಾ 
ವಿದಧದ್ರೂಪಮೇತಿ । ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ ॥ ವೇದಾಹಮೇತಂ 
ಪುರುಷಂ ಮಹಾಂತಂ । ಆದಿತ್ಯವರ್ಣಂ ತಮಸಃ ಪರಸ್ತಾತ್‌ । ತಮೇವಂ ವಿದ್ವಾನಮೃತ 
ಇಹ ಭವತಿ | ನಾನ್ಯಃ ಪಂಥಾ ವಿದ್ಯತೇಯಠನಾಯ ॥ ಪ್ರಜಾಪತಿಶ್ಚರತಿ ಗರ್ಭೇ ಅಂತಃ 
ಅಜಾಯಮಾನೋ ಬಹುಧಾ ವಿಜಾಯತೇ । ತಸ್ಯ ಧೀರಾಃ ಪರಿಜಾನಂತಿ ಯೋನಿಂ 
|ಮರೀಚೀನಾಂ ಪದಮಿಚ್ಛಂತಿ ವೇಧಸಃ ॥ ಯೋ ದೇವೇಭ್ಯ ಆತಪತಿ 1 ಯೋ 
ದೇವಾನಾಂ ಪುರೋಹಿತಃ | ಪೂರ್ವೋ ಯೋ ದೇವೇಭ್ಯೋ ಜಾತಃ | ನಮೋ ರುಚಾಯ 
ಬ್ರಾಹ್ಮಯೇ ॥ ರುಚಂ ಬ್ರಾಹ್ಮಂ ಜನಯಂತಃ | ದೇವಾ ಅಗ್ರೇ ತದಬ್ರುವನ್‌ । 


ಯಸ್ವ್ವೈವಂ ಬ್ರಾಹ್ಮಣೋ ವಿದ್ಯಾತ್‌ । ತಸ್ಯ ದೇವಾ ಅಸನ್‌ ವಶೇ ॥ ಹ್ರೀಶ್ಚ ತೇ 


ಶ್ರೀ ಸತ್ಯನಾರಾಯಣ ವ್ರತ | 68 
ಲಕ್ಷ್ಮೀಶ್ಚ ಪತ್ತ್‌ । ಅಹೋರಾತ್ರೇ ಪಾರ್ಶ್ವೇ । ನಕ್ಷತ್ರಾಣಿ ರೂಪಂ | ಅಶ್ವಿನೌ 
ವ್ಯಾತ್ಮಂ | ಇಷ್ಟಂ ಮನಿಷಾಣ । ಅಮುಂ ಮನಿಷಾಣ । ಸರ್ವಂ ಮನಿಷಾಣ ॥ ಓಂ 
ತಚ್ಛಂ ಯೋರಾವೃಣೇಮಹೇ । ಗಾತುಂ ಯಜ್ಞಾಯ | ಗಾತುಂ ಯಜ್ಞಪತಯೇ 
ದೈವೀಸ್ಸೃಸ್ತಿರಸ್ತು ನಃ । ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ | 


ಶನ್ನೋ ಅಸ್ತು ದ್ವಿಪದೇ । ಶಂ ಚತುಷ್ಟದೇ ॥ ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಶ್ರೀ ಸೂಕ್ತ 


ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ 
ಲಕ್ಷ್ಮೀಂ ಜಾತವೇದೋ ಮ ಆವಹ ॥ ತಾಂ ಮ ಆವಹ ಜಾತವೇದೋ 
ಲಕ್ಷ್ಮೀಮನಪಗಾಮಿನೀಂ | ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾ ನಹಂ 
I ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದಪ್ರಬೋಧಿನೀಂ ಶ್ರಿಯೆಂ 
ದೇವೀಮುಪಹ್ವಯೇ ಶ್ರೀರ್ಮಾದೇವೀರ್ಜುಷತಾಂ ॥ ಕಾಂ ಸೋಸ್ಕಿತಾಂ 
ಹಿರಣ್ಯಪ್ರಾ ಕಾರಾಮಾದ್ರಾ ೯೦ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ 
ಪದ್ಮ ವರ್ಣಾಂ ತಾಮಿಹೋಪ ಹ್ವಯೇ ಶ್ರಿಯಂ ॥ ಚಂದ್ರಾಂ ಪ್ರಭಾಸಾಂ ಯಶಸಾ 
ಜ್ವಲಂತೀಂ ಶ್ರಿಯಂ ಲೋಕೇ ದೇವಜುಷ್ಟಾಮುದಾರಾಂ | ತಾಂ ಪದ್ಮಿನೀಮೀಂ 
ಶರಣಮಹಂ ಪ್ರಪದ್ಯೇನಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ I ಆದಿತ್ಯವರ್ಣೇ 

ಸೋತಧಿಜಾತೋ ವನಸ್ಪತಿಸ್ತ ವ ವೃಕ್ಷೋ$ಥ ಬಿಲ್ವಃ । ತಸ್ಯ ಫಲಾನಿ ತಪಸಾ 
ನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ | ಉಪೈತು ಮಾಂ ದೇವಸಖಃ 
ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸಿ ರಾಷ್ಟ್ರೇಆಸ್ಮಿನ್‌ ಕೀರ್ತಿಮೃದ್ಧಿಂ 
ದದಾತು ಮೇ ॥ ಕ್ಷುತ್ತಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ 
ಅಭೂತಿಮಸಮೃದ್ಧಿಂ ಚ ಸರ್ವಾಂ ನಿರ್ಣದ ಮೇ ಗೃಹಾತ್‌ ॥ ಗಂಧದ್ವಾರಾಂ 
ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಂ ಈಶ್ವರೀ ಸರ್ವಭೂತಾನಾಂ 
ತಾಮಿಹೋಪಹ್ವಯೇ ಶ್ರಿಯಂ ॥ ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ 
ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೀಃ ಶ್ರಯತಾಂ ಯಶಃ ॥ ಕರ್ದಮೇನ ಪ್ರಜಾಭೂತಾ 


69 | ಶ್ರೀ ಸತ್ಯನಾರಾಯಣ ವ್ರತ 

ಮಯಿ ಸಂಭವ ಕರ್ದಮ । ಶ್ರಿಯಂ ವಾಸಯ ಮೇ ಕುಲೇ ಮಾತರಂ ಪದ್ಮಮಾಲಿನೀಂ ॥ 
ಆಪಃ ಸೃಜಂತು ಸ್ನಿಗ್ಗಾನಿ ಚಿಕ್ಲೀತ ವಸ ಮೇಗೃಹೇ।ನಿ ಚ ದೇವೀಂ ಮಾತರಂ ಶ್ರಿಯಂ 
ವಾಸಯ ಮೇ ಕುಲೇ ॥ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ 
ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ॥ ಆರ್ದ್ರಾಂ ಯಃ ಕರಿಣೀಂ 
ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ 
ಜಾತವೇದೋ ಮ ಆವಹ ॥ ತಾಂಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ 
ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋ*ಶ್ವಾನ್ವಿಂದೇಯಂ ಪುರುಷಾನಹಂ ॥ 
ಯಃ ಶುಚಿಃ ಪ್ರಯತೋ ಭೂತ್ವಾ ಜುಹುಯಾದಾಜ್ಯ ಮನ್ವಹಂ | ಶ್ರಿಯಃ 
ಪಂಚದಶರ್ಚಂ ಚ ಶ್ರೀಕಾಮಃ ಸತತಂ ಜಪೇತ್‌ ॥ 


ಫಲಶ್ರುತಿ - ಪದ್ಮಾನನೇ ಪದ್ಮ ಊರೂ ಪದ್ಮಾಕ್ಷೀ ಪದ್ಮಸಂಭವೇ । ತ್ವಂ ಮಾಂ 
ಭಜಸ್ವ ಪದ್ಮಾಕ್ಷೀ ಯೇನ ಸೌಖ್ಯಂ ಲಭಾಮ್ಯಹಂ ॥ ಅಶ್ವದಾಯೀ ಗೋದಾಯೀ 
ಧನದಾಯೀ ಮಹಾಧನೇ | ಧನಂ ಮೇ ಜುಷತಾಂ ದೇವಿ ಸರ್ವಕಾಮಾಂಶ್ಚ ದೇಹಿಮೇ 
॥ ಪುತ್ರಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿಗವೇ ರಥಂ | ಪ್ರಜಾನಾಂ ಭವಸಿ ಮಾತಾ 
ಆಯುಷ್ಮಂತಂ ಕರೋತು ಮಾಂ ॥ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋ 
ಧನಂ ವಸುಃ । ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನು ತೇ॥ ವೈನತೇಯ 
ಸೋಮಂ ಪಿಬ ಸೋಮಂ ಪಿಬತು ವೃತ್ರಹಾ | ಸೋಮಂ ಥನಸ್ಯ ಸೋಮಿನೋ ಮಹ್ಯಂ 
ದದಾತು ಸೋಮಿನಃ ॥ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾ 
ಮತಿಃ | ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇತ್ಸದಾ I ವರ್ಷಂತು 
ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ । ರೋಹಂತು ಸರ್ವಬೀಜಾನ್ಯವ ಬ್ರಹ್ಮ 
ದ್ವಿಷೋ ಜಹಿ ॥ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಲಾಯತಾಕ್ಷಿ 
ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಸಾದಪದ್ಮಂ ಮಯಿ ನಿನಿಥತ್ಯೂ ॥ 
ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀ । ಗಂಭೀರಾ 


ವರ್ತನಾಭಿಃ ಸ್ತನಭರ ನಮಿತಾ ಶುಭ್ರ ವಸ್ತೋತ್ತರೀಯಾ |। 


ಶ್ರೀ ಸತ್ಯನಾರಾಯಣ ವ್ರತ |70 
ಲಕ್ಷ್ಮೀರ್ದಿವ್ಯೈೈರ್ಗಜೇಂದ್ರೈರ್ಮಣಿಗಣ ಖಚಿತೈಸ್ಸ್ನಾಪಿತಾ ಹೇಮಕುಂಭೈಃ | ನಿತ್ಯಂಸಾ 
ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ॥ ಲಕ್ಷ್ಮೀಂ ಕ್ಷೀರಸಮುದ್ರ 
ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತ ದೇವ ವನಿತಾಂ 
ಲೋಕೈಕ ದೀಪಾಂಕುರಾಂ | ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ 


ಬ್ರಹ್ಮೇಂದ್ರಗಂಗಾಧರಾಂ | ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ 


ಮುಕುಂದಪ್ರಿಯಾಂ I ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ಜಯಲಕ್ಷ್ಮೀಸ್ಸರಸ್ವತೀ 
ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ ॥ ವರಾಂಕುಶ್‌ೌ 


ಪಾಶಮಭೀತಿಮುದ್ರಾಂ ಕರೈರ್ವಹಂತೀಂ ಕಮಲಾಸನಸ್ಥಾಂ | ಬಾಲಾರ್ಕ ಕೋಟಿ 
ಪ್ರತಿಭಾಂ ತ್ರಿಣೇತ್ರಾಂ ಭಜೇಹಮಾದ್ಯಾಂ ಜಗದೀಶ್ವರೀಂ ತಾಂ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ । ಶರಣ್ಯೇ ತ್ರ್ಯಂಬಕೇ ದೇವಿ 
ನಾರಾಯಣಿ ನಮೋಸ್ತು ತೇ ॥ ಸರಸಿಜನಿಲಯೇ ಸರೋಜಹಸ್ತೇ ಧವಲತರಾಂಶುಕ 
ಗಂಧಮಾಲ್ಯಶೋಭೇ | ಭಗವತಿ ಹರಿವಲ್ಲಭೇ ಮನೋಜ್ಞೇ ತ್ರಿಭುವನಭೂತಿಕರಿಪ್ರಸೀದ 
ಮಹ್ಯಂ ॥ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ । ವಿಷ್ಣೋಃ 
ಪ್ರಿಯಸಖೀಂಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ ॥ ಮಹಾಲಕ್ಷ್ಮೀ ಚ ವಿದ್ಮಹೇ 
ಎಷ್ಟುಪತ್ನೀ ಚ ಧೀಮಹೀ । ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್‌ ॥ 
ಶ್ರೀವರ್ಚಸ್ಯಮಾಯುಷ್ಯಮಾರೋಗ್ಯಮಾವಿಧಾತ್‌ ಪವಮಾನಂ ಮಹೀಯತೇ । ಧನಂ 
ಧಾನ್ಯಂ ಪಶುಂ ಶುಭಪುತ್ರಲಾಭಂ ಶತಸಂವತ್ಸರಂ ದೀರ್ಫಮಾಯುಃ ॥ 
ಯಣರೋಗಾದಿದಾರಿದ್ಯಪಾಪಕ್ಷುದಪಮೃತ್ಯವಃ ಭಯಶೋಕಮನಸ್ತಾಪಾ ನಶ್ಯಂತು 
ಮಮ ಸರ್ವದಾ ॥ ಶ್ರಿಯೇ ಜಾತ ಶ್ರಿಯ ಆನಿರ್ಯಾಯ ಶ್ರಿಯಂ ವಯೋ ಜನಿತೃಭ್ಯೋ 
ದಧಾತು । ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭಜಂತಿ ಸದ್ಯಃ ಸವಿತಾ ವಿದಧ್ಯೂನ್‌ 
॥ ಶ್ರಿಯ ಏವೈನಂ ತಚ್ಛ್ರಿಯಾಮಾದಧಾತಿ । ಸಂತತಮೃಚಾ ವಷಟ್ಟೃತ್ಯಂ ಸಂಧತ್ತಂ 
ಸಂಧೀಯತೇ ಪ್ರಜಯಾ ಪಶುಭಿಃ | ಯ ಏವಂ ವೇದ । ಓಂ ಮಹಾದೇವ್ಯೈ ಚ ವಿದ್ಮಹೇ 


71 | ಶ್ರೀ ಸತ್ಯನಾರಾಯಣ ವ್ರತ 
ವಿಷ್ಣುಪತ್ನೀ ಚ ಧೀಮಹಿ । ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್‌ ॥ ಓಂ ಶಾಂತಿಃ ಶಾಂತಿಃ 


ಶಾಂತಿಃ ॥ 


ದುರ್ಗಾ ಸೂಕ್ತ 


ಓಂ ಜಾತವೇದಸೇ ಸುನವಾಮ ಸೋಮ ಮರಾತೀಯತೋ ನಿದಹಾತಿ ವೇದಃ । ಸ ನಃ 
ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾಠತ್ಯಗ್ನಿ 1 ॥ ತಾಮಗ್ನಿ ವರ್ಣಾಂ 
ತಪಸಾ ಜ್ವಲಂತೀಂ ಹ ರೋಚನೀಂ ಕರ್ಮಫಲೇಷು ಜುಷ್ಟಾಂ। ದುರ್ಗಾಂ ದೇವಿ 
ಶರಣಮಹಂ ಪ್ರಪದ್ಯೇ ಸುತರಸಿ ತರಸೇ ನಮಃ ॥ ಅಗ್ನೇ ತ್ವಂ ಪಾರಯಾ ನವ್ಯೋ 
ಅಸ್ಮಾಂಥ್ಲಸ್ತಿಭಿರತಿ ದುರ್ಗಾಣಿ ವಿಶ್ವಾ । ಪೂಶ್ಚ ಪೃಥ್ವೀ ಬಹುಲಾ ನ ಉರ್ವೀ ಭವಾ 
ತೋಕಾಯ ತನಯಾಯ ಶಂಯೋಃ ॥ ವಿಶ್ವಾನಿ ನೋ ದುರ್ಗಹಾ ಜಾತವೇದಃ ಸಿಂಧುನ್ನ 
ನಾವಾ ದುರಿತಾಃತಿಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋತಸ್ಮಾಕಂ ಬೋಧ್ಯವಿತಾ 
ತನೂನಾಂ ॥ ಪೃತನಾ ಜಿತ: ಸಹಮಾನಮುಗ್ರಮಗ್ನಿ ಹುವೇಮ ಪರಮಾಥ್ಸಧಸ್ಥಾತ್‌ 
| ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ಕ್ಷಾಮದ್ದೇವೋ ಅತಿ ದುರಿತಾತ್ಯಗ್ನಿಃ ॥ 
ಪ್ರತ್ನೋಷಿ ಕಮೀಡ್ಕೋ ಅಧ್ವರೇಷು ಸನಾಚ್ಚ ಹೋತಾ ನವ್ಯಶ್ಚ ಸಥ್ಸಿ 1 
ಸ್ವಾಂಚಾಗ್ನೇ ತನುವಂ ಪಿಪ್ರಯಸ್ವಾಸ್ಮಭ್ಯಂ ಚ ಸೌಭಗಮಾಯಜಸ್ವ ॥ 
ಗೋಭಿರ್ಜುಷ್ಟಮಯುಜೋ ನಿಷಿಕ್ತ ೦ತವೇಂದ್ರ ವಿಷ್ಣೋರನುಸಂಚರೇಮ ನಾಕಸ್ಯ 
ಪೃಷ್ಠಮಭಿ ಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ ॥ ಓಂ 
ಕಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹಿ । ತನ್ನೋ ದುರ್ಗಿಃ 
ಪ್ರಚೋದಯಾತ್‌ ॥ ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 


ದೇವೀ ಸೂಕ್ತ 


ಓಂ ದೇವೀಂ ವಾಚಮಜನಯಂತ ದೇವಾಃ । ತಾಂ ವಿಶ್ವರೂಪಾಃ ಪಶವೋ ವದಂತಿ ॥ ಸಾ 
ನೋ ಮಂದ್ರೇಷಮೂರ್ಜಂ ದುಹಾನಾ | ಧೇನುರ್ವಾಗಸ್ಮಾನುಪಸುಷ್ಟುತೈ ತು ॥ 


ಯದ್ವಾಗ್ವದಂತ್ಯವಿಚೇತನಾನಿ । ರಾಷ್ಟ್ರೀದೇವಾನಾಂ ನಿಷಸಾದಮಂದ್ರಾ ॥ ಚತಸ್ರ 


ಶ್ರೀ ಸತ್ಯನಾರಾಯಣ ವ್ರತ |72 
ಊರ್ಜಂ ದುದುಹೇ ಪಯಾಗ್‌ಂಸೀ 1 ಕ್ವಸ್ವಿದಸ್ಯಾಃ ಪರಮಂ ಜಗಾಮ ॥ 
ಅನಂತಾಮಂತಾದಧಿ ನಿರ್ಮಿತಾಂ ಮಹೀಂ | ಯಸ್ಯಾಂ ದೇವಾ ದಧುರ್ಭೋಜನಾನಿ ॥ 
ಏಕಾಖ್ಬರಾಂ ದ್ವಿಪದಾಗ್‌ಂ ಷಟ್‌ಪದಾಂ ಚ । ವಾಚಂ ದೇವಾ ಉಪಜೀವಂತಿ ವಿಶ್ವೇ ॥ 
ವಾಚಂ ದೇವಾ ಉಪಜೀವಂತಿ ವಿಶ್ವೇ । ವಾಚಂ ಗಂಧರ್ವಾಃ ಪಶವೋ ಮನುಷ್ಯಾಃ ॥ 
ವಾಚೀ ಮಾ ವಿಶ್ವಾ ಭುವನಾ ನ್ಯರ್ಪಿತಾ । ಸಾ ನೋ ಹವಂ ಜುಷತಾಮಿಂದ್ರಪತ್ನೀ ॥ 
ವಾಗಖ್ನರಂ ಪ್ರಥಮಜಾ ಯತಸ್ಯ | ವೇದಾನಾಂ ಮಾತಾಂಮೃತಸ್ಯ ನಾಭಿಃ ॥ ಸಾನೋ 
ಜುಷಾಣೋಪ ಯಜ್ಞಮಾಗಾತ್‌ | ಅವಂತೀ ದೇವೀ ಸುಹವಾ ಮೇ ಅಸ್ತು ॥ ಯಾ 
ಮೃಷಯೋ ಮಂತ್ರಕೃತೋ ಮನೀಷಿಣಃ ಅನ್ವೈಚ್ಛಂದೇವಾಸ್ತಪಸಾ ಶ್ರಮೇಣ ॥ 
ತಾಂ ದೇವೀಂ ವಾಚಗ್‌ಂ ಹವಿಷಾ ಯಜಾಮಹೇ । ಸಾ ನೋ ದಧಾತು ಸುಕೃತಸ್ಯ ಲೋಕೇ 
॥ ಚತ್ಹಾರಿವಾಕೃರಿಮಿತಾ ಪದಾನಿ | ತಾನಿ ಎದುರ್ಬ್ರಾಹ್ಮಣಾ ಯೇ ಮನೀಷಿಣಃ ॥ 
ಗುಹಾ ತ್ರೀಣಿ ನಿಹಿತಾ ನೇಂಗೆಯಂತಿ । ತುರೀಯಂ ವಾಚೋ ಮನುಷ್ಯಾ ವದಂತಿ ॥ ಓಂ 


ಶಾಂತಿಃ ಶಾಂತಿಃ ಶಾಂತಿಃ ॥ 


ವಾರಾಣಸೀಪುರೀ  ರಮ್ಯಗಂಗಾತೀರನಿಷೇವಕ । ಗಂಗಾದಿತೀರ್ಥೈಃ ಶ್ರೀರುದ್ರ 
ಮಂತ್ರೈಸ್ತ್ವಾಂ ಸ್ನಪಯಾಮ್ಯಹಂ ॥ ಓಂ ಯತ್ಸುರುಷೇಣ ಹವಿಷಾ । ದೇವಾ 
ಯಜ್ಞಮತನ್ವತ | ವಸಂತೋ ಅಸ್ಯಾಸೀದಾಜ್ಯಂ | ಗ್ರೀಷ್ಮ ಇದ್ಮಃ ಶರದ್ದವಿಃ ॥ ಓಂ 
ಆದಿತ್ಯವರ್ಣೇ ತಪಸೋಂದಿಜಾತೋ ವನನ್ನುತಿಸ್ಪವ ವೃಕ್ಷೋತಥ ಬಿಲ್ವಃ । ತಸ್ಯ ಫಲಾನಿ 
ತಪಸಾ ನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ॥ ಓಂ ದೇವಸ್ಯ ತ್ವಾ 
ಸವಿತುಃ ಪ್ರಸವೇತಶ್ವಿನೋರ್ಬಾಹುಭ್ಯಾಂ ಪೂಷ್ಲ್ಣ್ಲೋ ಹಸ್ತಾಭ್ಯಾಂ ಅಗ್ನೇ ಸ್ತೇಜಸಾ 
ಸೂರ್ಯಸ್ಯ ವರ್ಚಸೇಂದ್ರಸ್ಯೇಂದ್ರಿಯೇಣಾಭಿಷಿಂಚಾಮೀ | ಓಂ ಭೂರ್ಭುವಸ್ಸ್ವಃ । 
ಅಮೃತಾಭಿಷೇಕೋಂಸ್ತು ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಭ್ಯೋ ನಮಃ । ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ ॥ 


73 | ಶ್ರೀ ಸತ್ಯನಾರಾಯಣ ವ್ರತ 
6 ಅಲಂಕಾರ ಪೂಜಾ 
ಅಹಂ ವಿಭೂತ್ಯಾ ಬಹುಭಿರಿಹ ರೂಪೈರ್ಯದಾ ಸ್ಥಿತಾ । ತತ್ಸಂಹೃತಂ ಮಯೈಕೈವ 
ತಿಷ್ಠಾಮ್ಯಾಜ್‌ೌ ಸ್ಥಿರೋ ಭವ ॥ ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ 
ಬೃಹಸ್ಪತಿಃ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯೆತಾಂ ಧ್ರುವಂ ಇತಿ 


ಪ್ರತಿಷ್ಠಾಪ್ಯ ॥ 


ವಸ್ತ್ರಂ - ವಸ್ತ್ರಂ ಗೃಹಾಣ ದೇವೇಶ ಪದ್ಮಪತ್ರಾಯತೇಕ್ಷಣ । ನಾನಾವರ್ಣ ವಿಚಿತ್ರಾಢ್ಯಂ 
ಸರ್ವಸೌಖ್ಯ ಪ್ರದೋಭವ ॥ ಓಂ ಸಪ್ತಾಸ್ಯಾಸನ್ಪರಿಧಯಃ । ತ್ರಿಃ ಸಪ್ತ ಸಮಿಧಃ ಕೃತಾಃ 
| ದೇವಾ ಯದ್ಯಜ್ಞಂ ತನ್ಹಾನಾಃ ಅಬಧ್ನನ್ನುರುಷಂ ಪಶುಂ ॥ ಓಂ ಉಪೈತು ಮಾಂ 
ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಇಸ್ಮಿ ರಾಷ್ಟ್ರೇ5ಸ್ಮಿನ್‌ 
ಕೀರ್ತಿಮೃದ್ಧಿಂ ದದಾತು ಮೇ ॥ ಓಂ ಯುವಂ ವಸ್ತ್ರಾಣಿ ಪೀವಸಾ ವಸಾಥೇ । 
ಯುವೋರಚ್ಛಿದ್ರಾ ಮಂತವೋ ಹ ಸರ್ಗಾಃ । ಅವಾತಿರತಮನೃತಾನಿ ವಿಶ್ವಾ | ಯತೇನ 
ಮಿತ್ರಾವರುಣಾ ಸಚೇಥೇ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಭ್ಯೋ ನಮಃ । ವಸ್ತ್ರಯುಗ್ಮಂ ಸಮರ್ಪಯಾಮಿ ॥ 


ಯಜ್ಞೋಪವೀತಂ - ಸೌವರ್ಣಾಂ ರಾಜತಂ ತಾಮ್ರಂ ಕಾರ್ಪಾಸಸ್ಯ ತಥೈವ ಚ । 
ಉಪವೀತಂ ಮಯಾ ದತ್ತಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಓಂ ತಂ ಯಜ್ಞಂ ಬರ್ಹಿಷಿ 
ಪೌಕ್ಷನ್‌ | ಪುರುಷಂ ಜಾತಮಗ್ರತಃ | ತೇನ ದೇವಾ ಅಯಜಂತ । ಸಾಧ್ಯಾ ಯಷಯಶ್ವ 
ಯೇ ॥ ಓಂ ಕ್ಷುತ್ತಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ 
ಅಭೂತಿಮಸಮೃದ್ಧಿಂ ಚ ಸರ್ವಾಂ ನಿರ್ಣದ ಮೇ ಗೃಹಾತ್‌ ॥ ಓಂ ಯಜ್ಞೋಪವೀತಂ 
ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್‌ । ಆಯುಷ್ಯಮಗ್ಯಂ 
ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ॥ ಶ್ರೀ ಮಹಾಲಕ್ಷ್ಮೀ ಸಮೇತ 
ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಯಜ್ಞೋಪವೀತಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 74 
ಆಭರಣಂ - ಮಾಣಿಕ್ಯಮುಕ್ತಾಫಲ ವಿದ್ರುಮೈಶ್ಚ ಗೋಮೇದವೈಡೂರ್ಯಕಪುಷ್ಯ 
ರಾಗೈಃ | ಪ್ರವಾಲನೀಲೈಶ್ಚ ಕೃತಂ ದಿವ್ಯಂ ಹಿ ರತ್ನಾಭರಣಂ ಚ ದೇವ ॥ ಓಂ 
ತಸ್ಮಾದ್ಯಜ್ಞಾತ್ಸರ್ವಹುತಃ | ಸಂಭೃತಂ ಪೃಷದಾಜ್ಯಂ ಪಶೂಗಸ್ತಾಗುಶ್ಚಕ್ರೇ 
ವಾಯವ್ಯಾನ್‌ | ಆರಣ್ಯಾನ್ಸ್ರಾಮ್ಯಾಶ್ಚ ಯೇ ॥ ಓಂ ತಥ್ಲುವರ್ಣಗ್‌ಂ 
ಹಿರಣ್ಯಮಭವತ್‌ । ತಥ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ । ಯ ಏವಗ್‌ಂ ಸುವರ್ಣಸ್ಯ 
ಹಿರಣ್ಯಸ್ಯ ಜನ್ಮ ವೇದ । ಸುವರ್ಣ ಆತ್ಮನಾ ಭವತಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 


ಸತ್ಯನಾರಾಯಣ ದೇವತಾಭ್ಯೋ ನಮಃ । ಆಭರಣಂ ಸಮರ್ಪಯಾಮಿ ॥ 


ಶ್ರೀಗಂಧ - ಚಂದನಾಗರು ಕಸ್ಕೂರೀ ರೋಚನಂ ಕುಂಕುಮಾನ್ವಿತಂ । ಶ್ರೀ ಗಂಧಂಚಾರು 
ಕರ್ಪೂರ ಲೇಪನಂ ಪ್ರತಿಗೃಹೃತಾಂ ॥ ಓಂ ತಸ್ಮಾದ್ಯಜ್ಞಾತ್ಸರ್ವಹುತಃ । ಯಚಃ 
ಸಾಮಾನಿ ಜಜ್ಞಿರೇ । ಛಂದಾಗುಂಸಿ ಜಜ್ಞಿರೇ ತಸ್ಮಾತ್‌ । ಯಜುಸ್ತಸ್ಮಾದಜಾಯತ ॥ ಓಂ 
ಗಂಧದ್ವಾರಾಂ ದುರಾಧರ್‌ಷಾಂ ನಿತ್ಯಪುಷ್ಠಾಂ ಕರೀಷಿಣೀಂ | ಶ್ವರೀಗ್‌ಂ. 


ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಗಂಧಂ ಸಮರ್ಪಯಾಮಿ ॥ 


ಅಕ್ಷತ - ಅಕ್ಷತಾನ್‌ ಧವಲಾಕಾರಾನ್‌ ಶಾಲೀತಂಡುಲ ಮಿಶ್ರಿತಾನ್‌ । ಅನಂತಾಯ 
ನಮಸ್ತುಭ್ಯಂ ಅಕ್ಷತಾನ್‌ ಪ್ರತಿಗೃಹ್ಯತಾಂ ॥ ಓಂ ತಸ್ಮಾದಶ್ವಾ ಅಜಾಯಂತ । ಯೇಕೇ 
ಚೋಭಯಾದತಃ | ಗಾವೋ ಹ ಜಜ್ಞಿರೇ ತಸ್ಮಾತ್‌ । ತಸ್ಮಾಜ್ಜಾತಾ ಅಜಾವಯಃ ॥ ಓಂ 
ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ । ಪಶೂನಾಂ ರೂಪಮನ್ನಸ್ಯ ಮಯಿ 
ಶ್ರೀಃ ಶ್ರಯತಾಂ ಯಶಃ ॥ ಓಂ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ | 
ಅರ್ಚಂತು ಪುತ್ರಕಾ ಉತ ಪುರಂನ ಧೃಷ್ಟ್ವರ್ಚತ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 


ಪುಷ್ಪ - ಸುಗಂಧೀನೀ ಸುಪುಷ್ಟಾಣಿ ಮಾಲ್ಯಾನಿ ವಿವಿಧಾನಿ ಚ । ಸಂಪಾದಿತಾನಿ ರಮ್ಯಾಣಿ 


ಪುಷ್ಪಾಣಿ ಪ್ರತಿಗೃಹ್ಯತಾಂ ಸೇವಂತಿಕಾಬಾಕುಲಚಂಪಕಪಾಟಲಾದ್ಯೈ 


75 | ಶ್ರೀ ಸತ್ಯನಾರಾಯಣ ವ್ರತ 

ಪುನ್ನಾಗಜಾಜಿಕರವಿರ ರಸಾಲಪುಷ್ಟೈ । ಬಿಲ್ವಪ್ರವಾಲ ತುಳಸಿದಲ ಮಲ್ಲಿಕಾಭಿಸ್ವ್ವಾಂ 
ಪೂಜಾಯಾಮಿ ಜಗದೀಶ್ವರ ಮೇ ಪ್ರಸೀದ ॥ ಆರಾಮ ಪುಷ್ಪಾಣಿ ಮಯಾ ಹೃತಾನಿ 
ಜಲಾಶಯಾಸ್ಥಾನಿ ಸುಪಲ್ಲವಾನಿ । ಸುವರ್ಣ ಪುಷ್ಪಾಣಿ ಮಯಾ ಕೃತಾನಿ ಪ್ರಸೀದ 
ದೇವೇಶ ಜಗನ್ನಿವಾಸ ॥ ಓಂ ಯತ್ಸುರುಷಂ ವ್ಯದಧುಃ । ಕತಿಧಾ ವ್ಯಕಲ್ಪಯನ್‌ । 
ಮುಖಂ ಕಿಮಸ್ಯ ಕೌ ಬಾಹೂ । ಕಾವೂರೂ ಪಾದಾವುಚ್ಯೇತೇ ॥ ಓಂ ಕರ್ದಮೇನ 
ಪ್ರಜಾಭೂತಾ ಮಯಿ ಸಂಭವ ಕರ್ದಮ । ಶ್ರಿಯಂ ವಾಸಯ ಮೇ ಕುಲೇ ಮಾತರಂ 
ಪದ್ಮಮಾಲಿನೀಂ ॥ ಓಂ ಆಯೆನೇತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಪಿಣೀಃ 
ಹ್ರದಾಶ್ವ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪುಷ್ಪಾಣಿ ಸಮರ್ಪಯಾಮಿ ॥ 


ದೂರ್ವಾ - ಓಂ ಕಾಂಡಾತ್ಕಾಂಡಾತ್ಟ್ರರೋಹಂತೀ ಪರುಷಃ ಪರುಷಃ ಪರಿ । ಏವಾನೋ 
ದೂರ್ವೇ ಪ್ರತನು ಸಹಸ್ರೇಣ ಶತೇನ ಚ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ದೂರ್ವಾಂಕುರಾಣಿ ಸಮರ್ಪಯಾಮಿ ॥ 


ಬಿಲ್ವಪತ್ರ - ಓಂ ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ 
ಚ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । 


ಬಿಲ್ವಪತ್ರಂ ಸಮರ್ಪಯಾಮಿ ॥ 


ಕಂಚುಕಿ - ನವರತ್ನಾಭಿರ್ದಧಾಂ ಸೌವರ್ಣೈಶ್ಚೈವ ತಂತುಭಿಃ । ನಿರ್ಮಿತಾಂ ಕಂಚುಕೀಂ 
ಭಕ್ತ್ಯಾ ಗೃಹಾಣ ಪರಮೇಶ್ವರೀ ॥ ಶ್ರೀ ಮಹಾಲಕ್ಷ್ಯೈ ನಮಃ । ಕಂಚುಕೀಂ 
ಸಮರ್ಪಯಾಮಿ ॥ 


ಕಂಠಸೂತ್ರ - ಮಾಂಗಲ್ಯ ತಂತುಮಣಿಭಿಃ ಮುಕ್ತೈಶ್ಚೈವ ವಿರಾಜಿತಂ । ಸೌಮಾಂಗಲ್ಯ 
ಅಭಿವೃಧ್ಯರ್ಥಂ ಕಂಠಸೂತ್ರಂ ದದಾಮಿ ತೇ ॥ ಶ್ರೀ ಮಹಾಲಕ್ಷ್ಮ್ಯೈ ನಮಃ । ಕಂಠಸೂತ್ರಂ 
ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ |76 
ತಾಡಪತ್ರ - ತಾಡಪತ್ರಾಣಿ ದಿವ್ಯಾಣಿ ವಿಚಿತ್ರಾಣಿ ಶುಭಾನಿ ಚ । ಕರಾಭರಣಯುಕ್ಕಾನಿ 
ಮಾತಸ್ತತ್ಪ್ರತಿಗೃಹ್ಯತಾಂ ॥ ಶ್ರೀ ಮಹಾಲಕ್ಷ್ಮ್ಯೈ ನಮಃ । ತಾಡಪತ್ರಾನಿ ಸಮರ್ಪಯಾಮಿ 


ಅರಿಶಿನ - ಹರಿದ್ರಾ ರಂಜಿತೇ ದೇವೀ ಸುಖ ಸೌಭಾಗ್ಯ ದಾಯಿನೀ । ಹರಿದ್ರಾಂತೇ 
ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರಿ ॥ ಶ್ರೀ ಮಹಾಲಕ್ಷ್ಮ್ಯೈ ನಮಃ । ಹರಿದ್ರಾ 


ಸಮರ್ಪಯಾಮಿ ॥ 


ಕುಂಕುಮ - ಕುಂಕುಮಂ ಕಾಮದಾಂ ದಿವ್ಯಂ ಕಾಮಿನೀ ಕಾಮ ಸಂಭವಂ । 
ಕುಂಕುಮಾರ್ಚಿತೇ ದೇವಿ ಸೌಭಾಗ್ಯಾರ್ಥಂ ಪ್ರತಿಗೃಹ್ಯತಾಂ ॥ ಶ್ರೀ ಮಹಾಲಕ್ಷ್ಮ್ಯೈ ನಮಃ 
| ಕುಂಕುಮಂ ಸಮರ್ಪಯಾಮಿ ॥ 


ಕಜ್ಜಲ - ಸುನೀಲ ಭ್ರಮರಾಭಸಂ ಕಜ್ಜಲಂ ನೇತ್ರ ಮಂಡನಂ । ಯಾದತ್ತಮಿದಂ ಭಕ್ತ್ಯಾ 


ಕಜ್ಜಲಂ ಪ್ರತಿಗೃಹ್ಯತಾಂ ॥ ಶ್ರೀ ಮಹಾಲಕ್ಷ್ಯೈ ನಮಃ | ಕಜ್ಜಲಂ ಸಮರ್ಪಯಾಮಿ ॥ 


ಸಿಂದೂರ - ವಿದ್ಯುತ್‌ ಕೃಶಾನು ಸಂಕಾಶಂ ಜಪಾ ಕುಸುಮಸನ್ನಿಭಂ । ಸಿಂದೂರಂತೇ 
ಪ್ರದಾಸ್ಯಾಮಿ ಸೌಭಾಗ್ಯಂ ದೇಹಿ ಮೇ ಚಿರಂ ॥ ಓಂ ಸ ಚಿತ್ರ ಚಿತ್ರಂ ಚಿತಯಂತಮಸ್ಮೇ 
ಚಿತ್ರಕ್ಷತ್ರ ಚಿತ್ರತಮಂ ವಯೋಧಾಂ । ಚಂದ್ರಂ ರಯಿಂ ಪುರುವೀರಂ ಬೃಹಂತಂ ಚೆಂದ್ರ 
ಚಂದ್ರಾಭಿರ್ಗೃಣತೇ ಯುವಸ್ವ ॥ ಶ್ರೀ ಮಹಾಲಕ್ಷ್ಮೈ ನಮಃ 1 ಸಿಂದೂರಂ 
ಸಮರ್ಪಯಾಮಿ ॥ 


ಆಭರಣ - ಸ್ವಭಾವಾ ಸುಂದರಾಂಗಿ ತ್ವಂ ನಾನಾ ರತ್ನ ಯುತಾನಿ ಚ । ಭೂಷಣಾನಿ 
ವಿಚಿತ್ರಾಣಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಶ್ರೀ ಮಹಾಲಕ್ಷ್ಮ್ಮೈ ನಮಃ । ನಾನಾ 


ಆಭರಣಾನಿ ಸಮರ್ಪಯಾಮಿ ॥ 


77 | ಶ್ರೀ ಸತ್ಯನಾರಾಯಣ ವ್ರತ 

ಪರಿಮಳ ದ್ರವ್ಯ - ನಾನಾ ಸುಗಂಧಿಕಂ ದ್ರವ್ಯಂ ಚೂರ್ಣೀಕೃತ್ಯ ಪ್ರಯತ್ನತಃ । ದದಾಮಿ 
ತೇ ನಮಸ್ತುಭ್ಯಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಶ್ರೀ ಮಹಾಲಕ್ಷ್ಮೈ ನಮಃ । ನಾನಾ 
ಪರಿಮಳ ದ್ರವ್ಯಂ ಸಮರ್ಪಯಾಮಿ ॥ 


7 ಅಂಗ ಆವರಣ ಪತ್ರ ಪುಷ್ಪ ಪೂಜಾ 

7.1 ಅಂಗಪೂಜಾ 

ಅಂಗಪೂಜಾಂ ಕರಿಷ್ಯೇ ॥ ಓಂ ಸತ್ಯದೇವಾಯ ನಮಃ । ಪಾದೌ ಪೂಜಯಾಮಿ | ಓಂ 
ಸತ್ಯಾತ್ಮನೇ ನಮಃ । ಗುಲ್ಫ್‌ ಪೂಜಯಾಮಿ । ಓಂ ಸತ್ಯಭೂತಾಯ ನಮಃ । ಜಂಘೇ 
ಪೂಜಯಾಮಿ । ಓಂ ಸತ್ಯಪುರುಷಾಯ ನಮಃ । ಜಾನುನೀ ಪೂಜಯಾಮಿ । ಓಂ 
ಸತ್ಯನಾಥಾಯ ನಮಃ । ಊರೂ ಪೂಜಯಾಮಿ | ಓಂ ಸತ್ಯಸಾಕ್ಷಿಣೇ ನಮಃ । ಕಟೀಂ 
ಪೂಜಯಾಮಿ | ಓಂ ಸತ್ಯಯೋಗಾಯ ನಮಃ । ಗುಹ್ಯಂ ಪೂಜಯಾಮಿ । ಓಂ 
ಸತ್ಯಜ್ಞಾನಾಯ ನಮಃ । ನಾಭಿಂ ಪೂಜಯಾಮಿ । ಓಂ ಸತ್ಯಜ್ಞಾನಪ್ರಿಯಾಯ ನಮಃ । 
ಹ್ರದಯಂ ಪೂಜಯಾಮಿ । ಓಂ ಸತ್ಯನಿಧಯೇ ನಮಃ | ಸ್ಥಂದೌ ಪೂಜಯಾಮಿ | ಓಂ 
ಸತ್ಯಸಂಭವಾಯ ನಮಃ । ಬಾಹೂನ್‌ ಪೂಜಯಾಮಿ । ಓಂ ಸತ್ಯಪ್ರಭುವೇ ನಮಃ । 
ಹಸ್ಮಾನ್‌ ಪೂಜಯಾಮಿ । ಓಂ ಸತ್ಯೇಶ್ವರಾಯ ನಮಃ । ಕಂಠಂ ಪೂಜಯಾಮಿ | ಓಂ 
ಸತ್ಯಕರ್ಮಣೇ ನಮಃ । ಮುಖಂ ಪೂಜಯಾಮಿ | ಓಂ ಸತ್ಯಪವಿತ್ರಾಯ ನಮಃ । 
ನಾಸಿಕಾಂ ಪೂಜಯಾಮಿ । ಓಂ ಸತ್ಯಮಂಗಲಾಯ ನಮಃ । ನೇತ್ರಾಣಿ ಪೂಜಯಾಮಿ । 
ಓಂ ಸತ್ಯಗರ್ಭಾಯ ನಮಃ । ಮೌಲಿಂ ಪೂಜಯಾಮಿ । ಓಂ ಸತ್ಯಪ್ರಜಾಪತಯೇ ನಮಃ 
| ಲಲಾಟಂ ಪೂಜಯಾಮಿ । ಓಂ ಸತ್ಯವಿಕ್ರಮಾಯ ನಮಃ । ಶಿರಃ ಪೂಜಯಾಮಿ । ಓಂ 
ಸತ್ಯಸಿದ್ಧಾಯ ನಮಃ । ಸರ್ವಾಂಗಂ ಪೂಜಯಾಮಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಅಂಗ ಪೂಜಾಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ |78 
7.2 ಆವರಣ ಪೂಜಾ 
ಆವರಣಪೂಜಾಂ ಕರಿಷ್ಯೇ ॥ ಪ್ರಥಮಾವರಣಪೂಜಾಂ ಕರಿಷ್ಯೇ ॥ ಓಂ 
ನಾರಾಯಣಾಯನಮಃ । ಓಂ ನರಾಯನಮಃ । ಓಂ ಅಚ್ಯುತಾಯ ನಮಃ । ಓಂ 
ಆದಿಮಧ್ಯಾಂತಶೂನ್ಯಾಯ ನಮಃ । ಓಂ ವಿಷ್ಣವೇ ನಮಃ । ಓಂ ಹರಯೇ ನಮಃ । ಓಂ 


ಸೃಷ್ಟಿ ಸ್ಥಿತಿಸಂಹಾರಕಾಯ ನಮಃ 1 ಓಂ ದಾಮೋದರಾಯ ನಮಃ ॥ 
ಪ್ರಥಮಾವರಣದೇವತಾಭ್ಯೋ ನಮಃ 1 ಜಲಗಂಧಾದ್ಯುಪಚಾರ ಪೂಜಾಂ 
ಸಮರ್ಪಯಾಮಿ ॥ 

ದ್ವಿತೀಯಾವರಣಪೂಜಾಂ ಕರಿಷ್ಯೇ ॥ ಓಂ ಯಗ್ವೇದಾಯ ನಮಃ |। ಓಂ 


ಯಜುರ್ವೇದಾಯ ನಮಃ | ಓಂ ಸಾಮವೇದಾಯ ನಮಃ । ಓಂ ಅಥರ್ವಣವೇದಾಯ 
ನಮಃ । ಓಂ ವಹ್ನಿಮಂಡಲಾಯ ನಮಃ । ಓಂ ಸೂರ್ಯಮಂಡಲಾಯನಮಃ । ಓಂ 
ಸೋಮುಮಂಡಲಾಯ ನಮಃ । ದ್ವಿತೀಯಾವರಣದೇವತಾಭ್ಯೋ ನಮಃ । 


ಜಲಗಂಧಾದ್ಯುಪಚಾರಪೂಜಾಂ ಸಮರ್ಪಯಾಮಿ ॥ 


ತೃತೀಯಾವರಣಪೂಜಾಂ ಕರಿಷ್ಯೇ ॥ ಓಂ ಕೇಶವಾಯ ನಮಃ । ಓಂ ನಾರಾಯಣಾಯ 
ನಮಃ । ಓಂ ಮಾಧವಾಯ ನಮಃ । ಓಂ ಗೋವಿಂದಾಯ ನಮಃ । ಓಂ ವಿಷ್ಣವೇ ನಮಃ 
| ಓಂ ಮಧುಸೂದನಾಯ ನಮಃ । ಓಂ ತ್ರಿವಿಕ್ರಮಾಯ ನಮಃ । ಓಂ ವಾಮನಾಯ ನಮಃ 
| ಓಂ ಶ್ರೀಧರಾಯ ನಮಃ । ಓಂ ಹೃಷೀಕೇಶಾಯ ನಮಃ । ಓಂ ಪದ್ಮನಾಭಾಯ ನಮಃ 
| ಓಂ ದಾಮೋದರಾಯ ನಮಃ | ಓಂ ಸಂಕರ್ಷಣಾಯ ನಮಃ । ಓಂ ವಾಸುದೇವಾಯ । 
ಓಂ ಪ್ರದ್ಯುಮ್ನಾಯ ನಮಃ । ಓಂ ಅನಿರುದ್ಧಾಯ ನಮಃ । ಓಂ ಪುರುಷೋತ್ತಮಾಯ 
ನಮಃ । ಓಂ ಅಧೋಕ್ಷಜಾಯ ನಮಃ । ಓಂ ನಾರಸಿಂಹಾಯ ನಮಃ । ಓಂ ಅಚ್ಯುತಾಯ 
ನಮಃ । ಓಂ ಜನಾರ್ದನಾಯ ನಮಃ । ಓಂ ಉಪೇಂದ್ರಾಯ ನಮಃ । ಓಂ ಹರಯೇ ನಮಃ 
| ಓಂ ಶ್ರೀಕೃಷ್ಣಾಯ ನಮಃ । ತೃತೀಯಾವರಣದೇವತಾಭ್ಯೋ ನಮಃ | 


ಜಲಗಂಧಾದ್ಯುಪಚಾರಪೂಜಾಂ ಸಮರ್ಪಯಾಮಿ ॥ 


79 | ಶ್ರೀ ಸತ್ಯನಾರಾಯಣ ವ್ರತ 

ಚತುರ್ಥಾವರಣಪೂಜಾಂ ಕರಿಷ್ಯೇ ॥ ಓಂ ಆದಿತ್ಯಾಯ ನಮಃ । ಓಂ ಚಂದ್ರಮಸೇ ನಮಃ 
| ಓಂ ಅಂಗಾರಕಾಯ ನಮಃ । ಓಂ ಬುಧಾಯ ನಮಃ । ಓಂ ಬೃಹಸ್ಟತಯೇ ನಮಃ । 
ಓಂ ಶುಕ್ರಾಯ ನಮಃ । ಓಂ ಶನೈಶ್ಚರಾಯ ನಮಃ । ಓಂ ರಾಹವೇ ನಮಃ । ಓಂ 
ಕೇತುವೇ ನಮಃ ಚತುರ್ಥಾವರಣದೇವತಾಭ್ಯೋ ನಮಃ 


ಜಲಗಂಧಾದ್ಯುಪಚಾರಪೂಜಾಂ ಸಮರ್ಪಯಾಮಿ ॥ 


ಪಂಚಮಾವರಣಪೂಜಾಂ ಕರಿಷ್ಯೇ ॥ ಓಂ ಇಂದ್ರಾಯ ಸುರಾಧಿಪತಯೇ ನಮಃ । ಓಂ 
ಅಗ್ನಯೇ ತೇಜೋಧಿಪತಯೇ ನಮಃ । ಓಂ ಯಮಾಯ ಪ್ರೇತಾಧಿಪತಯೇ ನಮಃ । ಓಂ 
ನಿಯರತಯೇ ರಕ್ಷೋಧಿಪತಯೇ ನಮಃ । ಓಂ ವರುಣಾಯ ಜಲಾಧಿಪತಯೇ ನಮಃ । 
ಓಂ ವಾಯವೇ ಪ್ರಾಣಾಧಿಪತಯೇ ನಮಃ । ಓಂ ಸೋಮಾಯ ನಕ್ಷತ್ರಾಧಿಪತಯೇ ನಮಃ 
| ಓಂ ಈಶಾನಾಯ ವಿದ್ಯಾಧಿಪತಯೇ ನಮಃ । ಓಂ ಅನಂತಾಯ ನಾಗಾಧಿಪತಯೇ ನಮಃ 
| ಓಂ ಬ್ರಹ್ಮಣೇ ಲೋಕಾಧಿಪತಯೇ ನಮಃ । ಪಂಚಮಾವರಣದೇವತಾಭ್ಯೋ ನಮಃ 


ಜಲಗಂಧಾದ್ಯುಪಚಾರಪೂಜಾಂ ಸಮರ್ಪಯಾಮಿ ॥ 


ಷಷ್ಠಾವರಣಪೂಜಾಂ ಕರಿಷ್ಯೇ ॥ ಓಂ ಮೇಷಾಯ ನಮಃ | ಓಂ ವೃಷಭಾಯ ನಮಃ | 
ಓಂ ಮಿಥುನಾಯ ನಮಃ । ಓಂ ಕಟಕಾಯ ನಮಃ । ಓಂ ಸಿಂಹಾಯ ನಮಃ । ಓಂ 
ಕನ್ಯಾಯ ನಮಃ । ಓಂ ತುಲಾಯ ನಮಃ । ಓಂ ವೃಶ್ಚಿಕಾಯ ನಮಃ । ಓಂ ಧನುಷೇ 
ನಮಃ | ಓಂ ಮಕರಾಯ ನಮಃ । ಓಂ ಕುಂಭಾಯ ನಮಃ । ಓಂ ಮೀನಾಯ ನಮಃ | 
ಷಷ್ಠಾಆವರಣ ದೇವತಾಭ್ಯೋ ನಮಃ (1 ಜಲಗಂಧಾದ್ಯುಪಚಾರಪೂಜಾಂ 


ಸಮರ್ಪಯಾಮಿ ॥ 


ಸಪ್ತಮಾವರಣಪೂಜಾಂ ಕರಿಷ್ಯೇ ॥ ಓಂ ಬ್ರಾಹ್ಮ ನಮಃ । ಓಂ ಮಾಹೇಶ್ವರ್ಯೆ 
ನಮಃ । ಓಂ ಕೌಮಾರ್ಯೆ ನಮಃ । ಓಂ ವೈಷ್ಣವ್ಯೈ ನಮಃ । ಓಂ ವಾರಾಹ್ಯೈ ನಮಃ 
| ಓಂ ಇಂದ್ರಾಣ ನಮಃ 1 ಓಂ ಚಾಮುಂಡಾಯ್ಕೆ ನಮಃ । 


ಶ್ರೀ ಸತ್ಯನಾರಾಯಣ ವ್ರತ | 80 
ಸಪ್ಮಮಾವರಣದೇವತಾಭ್ಯೋ ನಮಃ ಜಲಗಂಧಾದ್ಯುಪಚಾರಪೂಜಾಂ ಸಮರ್ಪಯಾಮಿ 


ಅಷ್ಟಮಾವರಣಪೂಜಾಂ ಕರಿಷ್ಯೇ ॥ ಓಂ ಮತ್ಸಾಯ ನಮಃ। ಓಂ ಕೂರ್ಮಾಯ ನಮಃ 
| ಓಂ ವರಾಹಾಯ ನಮಃ । ಓಂ ಪರುಶುರಾಮಾಯ ನಮಃ । ಓಂ ರಾಮಾಯ ನಮಃ । 
ಓಂ ಕೃಷ್ಣಾಯ ನಮಃ । ಓಂ ಬುದ್ಧಾಯ ನಮಃ । ಓಂ ಕಲ್ಕಿನೇ ನಮಃ | 
ಅಷ್ಟಮಾವರಣದೇವತಾಭ್ಯೋ ನಮಃ ಜಲಗಂಧಾದ್ಯುಪಚಾರಪೂಜಾಂ 
ಸಮರ್ಪಯಾಮಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ 
ನಮಃ । ಆವರಣ ಪೂಜಾಂ ಸಮರ್ಪಯಾಮಿ ॥ 


7.3 ಪತ್ರ ಪೂಜಾ 

ಪತ್ರ ಪೂಜಾಂ ಕರಿಷ್ಯೇ ॥ ಓಂ ಸತ್ಯಾಚ್ಯುತಾಯ ನಮಃ । ಅರ್ಕ ಪತ್ರಂ ಸಮರ್ಪಯಾಮಿ 
॥ ಓಂ ಸತ್ಯವೀರಾಯ ನಮಃ । ಕಾಮಕಸ್ತೂರಿಕಾಪತ್ರಂ ಸಮರ್ಪಯಾಮಿ ॥ ಓಂ 
ಸತ್ಯಬೋಧಾಯ ನಮಃ । ಕುಶ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯಧರ್ಮಾಯ ನಮಃ 
| ಜಂಬೀರ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯಾಗ್ರಜಾಯ ನಮಃ । ಜಾತಿ ಪತ್ರಂ 
ಸಮರ್ಪಯಾಮಿ ॥ ಓಂ ಸತ್ಯಸಂತುಷ್ಟಾಯ ನಮಃ । ತುಳಸೀ ಪತ್ರಂ ಸಮರ್ಪಯಾಮಿ 
॥ ಓಂ ಸತ್ಯವರಾಹಾಯ ನಮಃ । ದಾಡಿಮೀ ಪತ್ರಂ ಸಮರ್ಪಯಾಮಿ ॥ ಓಂ 
ಸತ್ಯಪಾರಾಯಣಾಯ ನಮಃ । ದುರ್ವಾ ಪತ್ರಂ ಸಮರ್ಪಯಾಮಿ ॥ ಓಂ 
ಸತ್ಯಪೂರ್ಣಾಯ ನಮಃ । ಧತ್ತೂರ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯಶಾಶ್ಚತಾಯ 
ನಮಃ । ಬಿಲ್ವ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯಪ್ರವರ್ಧನಾಯ ನಮಃ । 
ಬೃಂಗರಾಜ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯವಿಭವೇ ನಮಃ । ಮರುಗ ಪತ್ರಂ 
ಸಮರ್ಪಯಾಮಿ ॥ ಓಂ ಸತ್ಯಜ್ಯೇಷ್ಠಾಯ ನಮಃ । ಮಾಚೀ ಪತ್ರಂ ಸಮರ್ಪಯಾಮಿ ॥ 
ಓಂ ಸತ್ಯಶ್ರೇಷ್ಠಾಯ ನಮಃ । ವಿಷ್ಣುಕ್ರಾಂತ ಪತ್ರಂ ಸಮರ್ಪಯಾಮಿ ॥ ಓಂ 
ಸತ್ಯವಿಕ್ರಮಿಣೇ ನಮಃ । ಶಮೀ ಪತ್ರಂ ಸಮರ್ಪಯಾಮಿ ॥ ಓಂ ಸತ್ಯಧನ್ವಿನೇ ನಮಃ । 


81 | ಶ್ರೀ ಸತ್ಯನಾರಾಯಣ ವ್ರತ 
ಸೇವಂತಿಕಾ ಪತ್ರಂ ಸಮರ್ಪಯಾಮಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ಪತ್ರಪೂಜಾಂ ಸಮರ್ಪಯಾಮಿ ॥ 


ತುಲಸೀಪತ್ರ ಪೂಜಾಂ ಕರಿಷ್ಯೇ ॥ ಓಂ ಕೇಶವಾಯ ನಮಃ । ತುಲಸೀಪತ್ರಂ 
ಸಮರ್ಪಯಾಮಿ ॥ ಓಂ ನಾರಾಯಣಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ 
ಓಂ ಮಾಧವಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ ಓಂ ಗೋವಿಂದಾಯ 
ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ ಓಂ ವಿಷ್ಣವೇ ನಮಃ । ತುಲಸೀಪತ್ರಂ 
ಸಮರ್ಪಯಾಮಿ ॥ ಓಂ ಮಧುಸೂದನಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ 
॥ ಓಂ ತ್ರಿವಿಕ್ರಮಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ ಓಂ ವಾಮನಾಯ 
ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ ಓಂ ಶ್ರೀಧರಾಯ ನಮಃ । ತುಲಸೀಪತ್ರಂ 
ಸಮರ್ಪಯಾಮಿ ॥ ಓಂ ಹೃಷೀಕೇಶಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ 
ಓಂ ಪದ್ಮನಾಭಾಯ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ ಓಂ ದಾಮೋದರಾಯ 
ನಮಃ ನಮಃ ತುಲಸೀಪತ್ರಂ ಸಮರ್ಪಯಾಮಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ತುಲಸೀಪತ್ರಪೂಜಾಂ ಸಮರ್ಪಯಾಮಿ ॥ 


7.4 ಪುಷ್ಪ ಪೂಜಾ 

ಪುಷ್ಪ ಪೂಜಾಂ ಕರಿಷ್ಯೇ ॥ ಓಂ ಸತ್ಯಮೇಧಾಯ ನಮಃ । ಅರ್ಕ ಪುಷ್ಪಂ 
ಸಮರ್ಪಯಾಮಿ ॥ ಓಂ ಸತ್ಯಾಧೀಶಾಯ ನಮಃ । ಕರವೀರ ಪುಷ್ಪಂ ಸಮರ್ಪಯಾಮಿ 
॥ ಓಂ ಸತ್ಯಕ್ರತವೇ ನಮಃ । ಕೇತಕೀ ಪುಷ್ಪಂ ಸಮರ್ಪಯಾಮಿ ॥ ಓಂ ಸತ್ಯಕಾಲಾಯ 
ನಮಃ । ಚಂಪಕ ಪುಷ್ಪಂ ಸಮರ್ಪಯಾಮಿ ॥ ಓಂ ಸತ್ಯವತ್ಸಲಾಯ ನಮಃ । ಜಾಜೀ 
ಪುಷ್ಪಂ ಸಮರ್ಪಯಾಮಿ ॥ ಓಂ ಸತ್ಯವಸವೇ ನಮಃ । ಜಾತೀ ಪುಷ್ಪಂ ಸಮರ್ಪಯಾಮಿ 
॥ ಓಂ ಸತ್ಯಮೇಘಾಯ ನಮಃ । ದತ್ತೂರ ಪುಷ್ಪಂ ಸಮರ್ಪಯಾಮಿ ॥ ಓಂ 
ಸತ್ಯರುದ್ರಾಯ ನಮಃ । ದ್ರೋಣ ಪುಷ್ಪಂ ಸಮರ್ಪಯಾಮಿ ॥ ಓಂ ಸತ್ಯಬ್ರಹ್ಮಣೇ 


ನಮಃ । ಪಾಟಲ ಪುಷ್ಪಂ ಸಮರ್ಪಯಾಮಿ ॥ ಓಂ ಸತ್ಯಾಮೃತಾಯ ನಮಃ । ಪುನ್ನಾಗ 


ಶ್ರೀ ಸತ್ಯನಾರಾಯಣ ವ್ರತ | 82 
ಪುಷ್ಪಂ ಸಮರ್ಪಯಾಮಿ ॥ ಓಂ ಪದ್ಮಪಾಣಯೇ ನಮಃ । ಬಕುಳ ಪುಷ್ಪಂ 
ಸಮರ್ಪಯಾಮಿ ॥ ಓಂ ಸತ್ಯವೇದಾಂಗಾಯ ನಮಃ । ಬೃಹತೀ ಪುಷ್ಪಂ 
ಸಮರ್ಪಯಾಮಿ ॥ ಓಂ ಸತ್ಯಚತುರಾತ್ಮನೇ ನಮಃ ।೬ ಮಂದಾರ ಪುಷ್ಪಂ 
ಸಮರ್ಪಯಾಮಿ ॥ ಓಂ ಸತ್ಯಭೋಕ್ರ್ರೇ ನಮಃ । ಮರುಗ ಪುಷ್ಪಂ ಸಮರ್ಪಯಾಮಿ ॥ 
ಓಂ ಸತ್ಯಶುಚಯೇ ನಮಃ । ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ॥ ಓಂ 
ಸತ್ಕಾರ್ಜಿತಾಯ ನಮಃ । ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ ॥ ಶ್ರೀ ಮಹಾಲಕ್ಷ್ಮೀ 
ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪುಷ್ಪಪೂಜಾಂ ಸಮರ್ಪಯಾಮಿ 


8 ನಾಮ ಪೂಜಾ 

8.1 ದ್ವಾದಶ ನಾಮ ಪೂಜಾ 

ಶ್ರೀ ಸತ್ಯನಾರಾಯಣ ದ್ವಾದಶ ನಾಮ ಪೂಜಾಂ ಕರಿಷ್ಯೇ ॥ ಓಂ ನಾರಾಯಣಾಯ ನಮಃ 
| ಓಂ ನರಾಯ ನಮಃ । ಓಂ ಶೌರಯೇ ನಮಃ । ಓಂ ಚಕ್ರಪಾಣಯೇ ನಮಃ । ಓಂ 
ಜನಾರ್ದನಾಯ ನಮಃ । ಓಂ ವಾಸುದೇವಾಯ ನಮಃ । ಓಂ ಜಗದ್ಯೋನಯೇ ನಮಃ । 
ಓಂ ವಾಮನಾಯ ನಮಃ । ಓಂ ಜ್ಞಾನಪಂಜರಾಯ ನಮಃ ಓಂ ಶ್ರೀವಲ್ಲಭಾಯ ನಮಃ । 
ಓಂ ಜಗನ್ನಾಥಾಯ ನಮಃ ॥12॥ 


ಶ್ರೀಮಹಾಲಕ್ಷ್ಮೀ ದ್ವಾದಶ ನಾಮ ಪೂಜಾಂ ಕರಿಷ್ಯೇ ॥ ಓಂ ಈಶ್ವರ್ಯೆ ನಮಃ । ಓಂ 
ಕಮಲಾಯೈ ನಮಃ । ಓಂ ಲಕ್ಷ್ಮ ನಮಃ । ಓಂ ಚಲಾಯ್ಕೆ ನಮಃ । ಓಂ ಭೂತ್ಯ್ಕೈ ನಮಃ 
| ಓಂ ಹರಿಪ್ರಿಯಾಯೈ ನಮಃ | ಓಂ ಪದ್ಮಾಯೈ ನಮಃ । ಓಂ ಪದ್ಮಾಲಯಾಯ್ಕೆ ನಮಃ 
| ಓಂ ಸಂಪತ್ಯೆ ನಮಃ । ಓಂ ರಮಾಯ್ಕೆ ನಮಃ | ಓಂ ಶ್ರಿಯ್ಕೆ ನಮಃ । ಓಂ 
ಪದ್ಮಧಾರಿಣ್ಕೆ ನಮಃ ॥12॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಭ್ಯೋ ನಮಃ । ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ ॥ 


83 | ಶ್ರೀ ಸತ್ಯನಾರಾಯಣ ವ್ರತ 

8.2 ಅಷ್ಟೋತ್ಕರಶತನಾಮ ಪೂಜಾ 

ಶ್ರೀಸತ್ಯನಾರಾಯಣ ಅಷ್ಟೋತ್ತರಶತನಾಮ ಪೂಜಾಂ ಕರಿಷ್ಯೇ ॥ ಓಂ ಸತ್ಯದೇವಾಯ 
ನಮಃ । ಓಂ ಸತ್ಯಾತ್ಮನೇ ನಮಃ । ಓಂ ಸತ್ಯಭೂತಾಯ ನಮಃ । ಓಂ ಸತ್ಯಪುರುಷಾಯ 
ನಮಃ । ಓಂ ಸತ್ಯನಾಥಾಯ ನಮಃ । ಓಂ ಸತ್ಯಸಾಕ್ಷಿಣೇ ನಮಃ । ಓಂ ಸತ್ಯಯೋಗಾಯ 
ನಮಃ । ಓಂ ಸತ್ಯಜ್ಞಾನಾಯ ನಮಃ । ಓಂ ಸತ್ಯಜ್ಞಾನಪ್ರಿಯಾಯ ನಮಃ । ಓಂ 
ಸತ್ಯನಿಧಯೇ ನಮಃ । ಓಂ ಸತ್ಯಸಂಭವಾಯ ನಮಃ । ಓಂ ಸತ್ಯಪ್ರಭುವೇ ನಮಃ | ಓಂ 
ಸತ್ಯೇಶ್ವರಾಯ ನಮಃ । ಓಂ ಸತ್ಯಕರ್ಮಣೇ ನಮಃ । ಓಂ ಸತ್ಯಪವಿತ್ರಾಯ ನಮಃ । 
ಓಂ ಸತ್ಯಮಂಗಲಾಯ ನಮಃ । ಓಂ ಸತ್ಯಗರ್ಭಾಯ ನಮಃ । ಓಂ ಸತ್ಯಪ್ರಜಾಪತಯೇ 
ನಮಃ । ಓಂ ಸತ್ಯವಿಕ್ರಮಾಯ ನಮಃ । ಓಂ ಸತ್ಯಸಿದ್ಧಾಯ ನಮಃ ॥20॥ 


ಓಂ ಸತ್ಯಾಚ್ಯುತಾಯ ನಮಃ । ಓಂ ಸತ್ಯವೀರಾಯ ನಮಃ । ಓಂ ಸತ್ಯಬೋಧಾಯ ನಮಃ 
| ಓಂ ಸತ್ಯಧರ್ಮಾಯ ನಮಃ | ಓಂ ಸತ್ಯಾಗ್ರಜಾಯ ನಮಃ । ಓಂ ಸತ್ಯಸಂತುಷ್ಟಾಯ 
ನಮಃ । ಓಂ ಸತ್ಯವರಾಹಾಯ ನಮಃ । ಓಂ ಸತ್ಯಪಾರಾಯಣಾಯ ನಮಃ । ಓಂ 
ಸತ್ಯಪೂರ್ಣಾಯ ನಮಃ । ಓಂ ಸತ್ಯ್ಕೌಷಧಾಯ ನಮಃ । ಓಂ ಸತ್ಯಶಾಶ್ವತಾಯ ನಮಃ 
| ಓಂ ಸತ್ಯಪ್ರವರ್ಧನಾಯ ನಮಃ । ಓಂ ಸತ್ಯವಿಭವೇ ನಮಃ | ಓಂ ಸತ್ಯಜ್ಯೇಷ್ಠಾಯ 
ನಮಃ । ಓಂ ಸತ್ಯಶ್ರೇಷ್ಠಾಯ ನಮಃ । ಓಂ ಸತ್ಯವಿಕ್ರಮಿಣೇ ನಮಃ । ಓಂ ಸತ್ಯಧನ್ವಿನೇ 
ನಮಃ । ಓಂ ಸತ್ಯಮೇಧಾಯ ನಮಃ । ಓಂ ಸತ್ಯಾಧೀಶಾಯ ನಮಃ । ಓಂ ಸತ್ಯಕ್ರತವೇ 
ನಮಃ ॥40॥ 


ಓಂ ಸತ್ಯಕಾಲಾಯ ನಮಃ । ಓಂ ಸತ್ಯವತ್ಸಲಾಯ ನಮಃ । ಓಂ ಸತ್ಯವಸವೇ ನಮಃ । 
ಓಂ ಸತ್ಯಮೇಘಾಯ ನಮಃ । ಓಂ ಸತ್ಯರುದ್ರಾಯ ನಮಃ । ಓಂ ಸತ್ಯಬ್ರಹ್ಮಣೇ ನಮಃ 
| ಓಂ ಸತ್ಯಾಮೃತಾಯ ನಮಃ । ಓಂ ಸತ್ಯವೇದಾಂಗಾಯ ನಮಃ । ಓಂ 
ಸತ್ಯಚತುರಾತ್ಮನೇ ನಮಃ । ಓಂ ಸತ್ಯಭೋಕ್ರ್ರೇ ನಮಃ । ಓಂ ಸತ್ಯಶುಚಯೇ ನಮಃ । 
ಓಂ ಸತ್ಯಾರ್ಜಿತಾಯ ನಮಃ । ಓಂ ಸತ್ಯೇಂದ್ರಾಯ ನಮಃ । ಓಂ ಸತ್ಯಸಂಗರಾಯ ನಮಃ 


ಶ್ರೀ ಸತ್ಯನಾರಾಯಣ ವ್ರತ | 84 
| ಓಂ ಸತ್ಯಸ್ವರ್ಗಾಯ ನಮಃ । ಓಂ ಸತ್ಯನಿಯಮಾಯ ನಮಃ । ಓಂ ಸತ್ಯಮೇಧಾಯ 
ನಮಃ । ಓಂ ಸತ್ಯವೇದ್ಯಾಯ ನಮಃ । ಓಂ ಸತ್ಯಪೀಯೂಷಾಯ ನಮಃ | ಓಂ 
ಸತ್ಯಮಾಯಾಯ ನಮಃ ॥60॥ 


ಓಂ ಸತ್ಯಮೋಹಾಯ ನಮಃ । ಓಂ ಸತ್ಯಸುರಾನಂದಾಯ ನಮಃ । ಓಂ ಸತ್ಯಸಾಗರಾಯ 
ನಮಃ । ಓಂ ಸತ್ಯತಪಸೇ ನಮಃ । ಓಂ ಸತ್ಯಸಿಂಹಾಯ ನಮಃ । ಓಂ ಸತ್ಯಮೃಗಾಯ 
ನಮಃ । ಓಂ ಸತ್ಯಲೋಕಪಾಲಕಾಯ ನಮಃ । ಓಂ ಸತ್ಯಸ್ಥಿತಾಯ ನಮಃ । ಓಂ 
ಸತ್ಯದಿಕ್ಟಾಲಕಾಯ ನಮಃ । ಓಂ ಸತ್ಯಧನುರ್ಧರಾಯ ನಮಃ । ಓಂ ಸತ್ಯಾಂಬುಜಾಯ 
ನಮಃ । ಓಂ ಸತ್ಯವಾಕ್ಯಾಯ ನಮಃ । ಓಂ ಸತ್ಯಗುರವೇ ನಮಃ । ಓಂ ಸತ್ಯನ್ಯಾಯಾಯ 
ನಮಃ । ಓಂ ಸತ್ಯಸಾಕ್ಷಿಣೇ ನಮಃ । ಓಂ ಸತ್ಯಸಂವೃತಾಯ ನಮಃ | ಓಂ 
ಸತ್ಯಸಂಪ್ರದಾಯ ನಮಃ । ಓಂ ಸತ್ಯವಹ್ನಯೇ ನಮಃ । ಓಂ ಸತ್ಯವಾಯುವೇ ನಮಃ । 
ಓಂ ಸತ್ಯಶಿಖರಾಯ ನಮಃ ॥80॥ 


ಓಂ ಸತ್ಯಾನಂದಾಯ ನಮಃ । ಓಂ ಸತ್ಯಾಧಿರಾಜಾಯ ನಮಃ । ಓಂ ಸತ್ಯಶ್ರೀಪಾದಾಯ 
ನಮಃ । ಓಂ ಸತ್ಯಗುಹ್ಯಾಯ ನಮಃ । ಓಂ ಸತ್ಯೋದರಾಯ ನಮಃ । ಓಂ 
ಸತ್ಯಹೃದಯಾಯ ನಮಃ । ಓಂ ಸತ್ಯಕಮಲಾಯ ನಮಃ । ಓಂ ಸತ್ಯನಾಲಾಯ ನಮಃ । 
ಓಂ ಸತ್ಯಹಸ್ತಾಯ ನಮಃ । ಓಂ ಸತ್ಯಬಾಹವೇ ನಮಃ । ಓಂ ಸತ್ಯಮುಖಾಯ ನಮಃ । 
ಓಂ ಸತ್ಯಜಿಹ್ವಾಯ ನಮಃ । ಓಂ ಸತ್ಯದೌಂಷ್ಭ್ರಾಯ ನಮಃ । ಓಂ ಸತ್ಯನಾಸಿಕಾಯ 
ನಮಃ | ಓಂ ಸತ್ಯಶ್ರೋತ್ರಾಯ ನಮಃ । ಓಂ ಸತ್ಯಚಕ್ಷಸೇ ನಮಃ । ಓಂ ಸತ್ಯಶಿರಸೇ 
ನಮಃ । ಓಂ ಸತ್ಯಮುಕುಟಾಯ ನಮಃ । ಓಂ ಸತ್ಯಾಂಬರಾಯ ನಮಃ । ಓಂ 
ಸತ್ಯಾಭರಣಾಯ ನಮಃ ॥100॥ 


ಓಂ ಸತ್ಯಾಯುಧಾಯ ನಮಃ । ಓಂ ಸತ್ಯಶ್ರೀವಲ್ಲಭಾಯ ನಮಃ । ಓಂ ಸತ್ಯಗುಪ್ತಾಯ 
ನಮಃ । ಓಂ ಸತ್ಯಪುಷ್ಕರಾಯ ನಮಃ । ಓಂ ಸತ್ಯಾದ್ರಿದಾಯ ನಮಃ | ಓಂ 


85 | ಶ್ರೀ ಸತ್ಯನಾರಾಯಣ ವ್ರತ 
ಸತ್ಯಭಾಮಾವತಾರಕಾಯ ನಮಃ । ಓಂ ಸತ್ಯಗೃಹರೂಪಿಣೇ ನಮಃ । ಓಂ 
ಸತ್ಯಪ್ರಹರಣಾಯುಧಾಯ ನಮಃ ॥108॥ 


ಶ್ರೀಮಹಾಲಕ್ಷ್ಮೀ ಅಷ್ಟೋತ್ತರಶತನಾಮ ಪೂಜಾಂ ಕರಿಷ್ಯೇ ॥ ಓಂ ಪ್ರಕೃತ್ಯೈ ನಮಃ । 
ಓಂ ವಿಕೃತ್ಯೈ ನಮಃ । ಓಂ ವಿದ್ಯಾಯೈ ನಮಃ । ಓಂ ಸರ್ವಭೂತಹಿತಪ್ರದಾಯ್ಕೆ ನಮಃ 
| ಓಂ ಶ್ರದ್ಧಾಯೈ ನಮಃ । ಓಂ ವಿಭೂತ್ಯೈ ನಮಃ । ಓಂ ಸುರಭ್ಯೈ ನಮಃ । ಓಂ 
ಪರಮಾತ್ಮಿಕಾಯ್ಕೆ ನಮಃ । ಓಂ ವಾಚೇ ನಮಃ । ಓಂ ಪದ್ಮಾಲಯಾಯ್ಕೈ ನಮಃ । ಓಂ 
ಪದ್ಮಾಯೈ ನಮಃ । ಓಂ ಶುಚಯೇ ನಮಃ । ಓಂ ಸ್ವಾಹಾಯ್ಕೆ ನಮಃ । ಓಂ ಸ್ವಧಾಯ್ಕೆ 
ನಮಃ । ಓಂ ಸುಧಾಯೈ ನಮಃ | ಓಂ ಧನ್ಯಾಯೈ ನಮಃ । ಓಂ ಹಿರಣ್ಮಯ್ಯೇೆ ನಮಃ । 
ಓಂ ಲಕ್ಷ್ಮ ನಮಃ । ಓಂ ನಿತ್ಯಪುಷ್ಟಾಯೈ ನಮಃ । ಓಂ ವಿಭಾವರ್ಯೆ ನಮಃ ॥20॥ 


ಓಂ ಅದಿತ್ಯೈ ನಮಃ । ಓಂ ದಿತ್ಕೈ ನಮಃ । ಓಂ ದೀಪ್ತಾಯ್ಕೆ ನಮಃ | ಓಂ ವಸುಧಾಯ್ಕೆ 
ನಮಃ । ಓಂ ವಸುಧಾರಿಣ್ಕೆ ನಮಃ । ಓಂ ಕಮಲಾಯೈ ನಮಃ । ಓಂ ಕಾಂತಾಯೈ ನಮಃ 
| ಓಂ ಕಾಮಾಕ್ಷ್ಯೈ ನಮಃ । ಓಂ ಕ್ರೋಧಸಂಭವಾಯೈ ನಮಃ । ಓಂ ಅನುಗ್ರಹಪ್ರದಾಯ್ಕೆ 
ನಮಃ | ಓಂ ಬುದ್ಧಯೇ ನಮಃ । ಓಂ ಅನಘಾಯೈ ನಮಃ । ಓಂ ಹರಿವಲ್ಲಭಾಯೈ 
ನಮಃ । ಓಂ ಅಶೋಕಾಯ್ಕೈ ನಮಃ । ಓಂ ಅಮೃತಾಯ್ಕೆ ನಮಃ । ಓಂ ದೀಪ್ತಾಯ್ಕೆ 
ನಮಃ । ಓಂ ಲೋಕಶೋಕವಿನಾಶಿನ್ಯೈ ನಮಃ । ಓಂ ಧರ್ಮನಿಲಯಾಯೈ ನಮಃ । ಓಂ 
ಕರುಣಾಯೈ ನಮಃ । ಓಂ ಲೋಕಮಾತ್ರೇ ನಮಃ ॥40॥ 


ಓಂ ಪದ್ಮಪ್ರಿಯಾಯ್ಕೈೆ ನಮಃ । ಓಂ ಪದ್ಮಹಸ್ತಾಯೈ ನಮಃ । ಓಂ ಪದ್ಮಾಕ್ಷ್ಯೈ ನಮಃ 
| ಓಂ ಪದ್ಮಸುಂದರ್ಯೆ ನಮಃ । ಓಂ ಪದ್ಮೋದ್ಭವಾಯ್ಕ್ಛೆ ನಮಃ । ಓಂ 
ಪದ್ಮಮುಖ್ಯೈ ನಮಃ । ಓಂ ಪದ್ಮನಾಭಪ್ರಿಯಾಯ್ಕೆ ನಮಃ । ಓಂ ರಮಾಯ್ಕೈೆ ನಮಃ । 
ಓಂ ಪದ್ಮಮಾಲಾಧರಾಯೈ ನಮಃ । ಓಂ ದೇವ್ಯೈ ನಮಃ । ಓಂ ಪದ್ಮಿನ್ಶೈ ನಮಃ । ಓಂ 
ಪದ್ಮಗಂಧಿನ್ಯೈ ನಮಃ । ಓಂ ಪುಣ್ಯಗಂಧಾಯೈ ನಮಃ । ಓಂ ಸುಪ್ರಸನ್ನಾಯೈ ನಮಃ । 
ಓಂ ಪ್ರಸಾದಾಭಿಮುಖ್ಛೈ ನಮಃ । ಓಂ ಪ್ರಭಾಯ್ಕೆ ನಮಃ । ಓಂ ಚಂದ್ರವದನಾಯ್ಕೆ 


ಶ್ರೀ ಸತ್ಯನಾರಾಯಣ ವ್ರತ | 86 
ನಮಃ । ಓಂ ಚಂದ್ರಾಯ್ಕೆ ನಮಃ । ಓಂ ಚಂದ್ರಸಹೋದರ್ಯೆ ನಮಃ । ಓಂ 
ಚತುರ್ಭುಜಾಯೈ ನಮಃ ॥60॥ 


ಓಂ ಚಂದ್ರರೂಪಾಯೈ ನಮಃ । ಓಂ ಇಂದಿರಾಯ್ಕೆ ನಮಃ । ಓಂ ಇಂದುಶೀತಲಾಯ್ಕೆ 
ನಮಃ | ಓಂ ಆಹ್ಲಾದಜನನ್ಯೇೈ ನಮಃ । ಓಂ ಪುಷ್ಟಾಯ್ಕೆ ನಮಃ । ಓಂ ಶಿವಾಯೈ ನಮಃ 
| ಓಂ ಶಿವಕರ್ಯೆ ನಮಃ । ಓಂ ಸತ್ಯೈ ನಮಃ । ಓಂ ವಿಮಲಾಯೈ ನಮಃ | ಓಂ 
ವಿಶ್ವಜನನ್ಯೆ ನಮಃ । ಓಂ ತುಷ್ಟಾಯೈ ನಮಃ । ಓಂ ದಾರಿದ್ಯನಾಶಿನ್ಯೈ ನಮಃ । ಓಂ 
ಪ್ರೀತಿಪುಷ್ಕರಿಣ್ಕೆ ನಮಃ । ಓಂ ಶಾಂತಾಯೈ ನಮಃ । ಓಂ ಶುಕ್ಲಮಾಲ್ಯಾಂಬರಾಯ್ಕಿ 
ನಮಃ । ಓಂ ಶ್ರಿಯೈ ನಮಃ । ಓಂ ಭಾಸ್ಕರ್ಯೆ ನಮಃ । ಓಂ ಬಿಲ್ವನಿಲಯಾಯ್ಕೈೆ ನಮಃ 
| ಓಂ ವರಾರೋಹಾಯೈ ನಮಃ । ಓಂ ಯಶಸ್ವಿನ್ಯೈ ನಮಃ ॥80॥ 


ಓಂ ವಸುಂಧರಾಯೈ ನಮಃ । ಓಂ ಉದಾರಾಂಗಾಯ್ಕೆ ನಮಃ । ಓಂ ಹರಿಣ್ಕೈ ನಮಃ । 
ಓಂ ಹೇಮಮಾಲಿನ್ಯೈ ನಮಃ । ಓಂ ಧನಧಾನ್ಯಕರ್ಯೆ ನಮಃ । ಓಂ ಸಿದ್ಧಯೇ ನಮಃ 
| ಓಂ ಸ್ರೈಣಸೌಮ್ಯಾಯ್ಕೆ ನಮಃ । ಓಂ ಶುಭಪ್ರದಾಯೇ ನಮಃ । ಓಂ 
ನೃಪವೇಶ್ಮಗತಾನಂದಾಯ್ಕೈ ನಮಃ । ಓಂ ವರಲಕ್ಷ್ಮ್ಯೈ ನಮಃ । ಓಂ ವಸುಪ್ರದಾಯ್ಕೆ 
ನಮಃ । ಓಂ ಶುಭಾಯ್ಕೆ ನಮಃ । ಓಂ ಹಿರಣ್ಯಪ್ರಾಕಾರಾಯ್ಕೆ ನಮಃ । ಓಂ 
ಸಮುದ್ರತನಯಾಯ್ಕೆ ನಮಃ । ಓಂ ಜಯಾಯೈ ನಮಃ । ಓಂ ಮಂಗಳಾ ದೇವ್ಯೈ ನಮಃ 
| ಓಂ ವಿಷ್ಣುವಕ್ಷಸ್ಸೃಲಸ್ಥಿತಾಯೈೆ ನಮಃ । ಓಂ ವಿಷ್ಣುಪತ್ನ್ಯೈ ನಮಃ । ಓಂ 
ಪ್ರಸನ್ನಾಕ್ಷ್ಯೈ ನಮಃ । ಓಂ ನಾರಾಯಣಸಮಾಶ್ರಿತಾಯೈ ನಮಃ ॥100॥ 


ಓಂ ದಾರಿದ್ರಧ್ವಂಸಿನ್ಶೈ ನಮಃ । ಓಂ ದೇವ್ಯೈ ನಮಃ । ಓಂ ಸರ್ವೋಪದ್ರವ ವಾರಿಣ್ಕೈ 
ನಮಃ । ಓಂ ನವದುರ್ಗಾಯ್ಕೆ ನಮಃ । ಓಂ ಮಹಾಕಾಲ್ಕೈ ನಮಃ | ಓಂ 

ಬ್ರಹ್ಮಾವಿಷ್ಣುಶಿವಾತ್ಮಿಕಾಯ್ಕೈೆ ನಮಃ । ಓಂ ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ । ಓಂ 
ಭುವನೇಶ್ವರ್ಯೆ ನಮಃ ॥108॥ 


87 | ಶ್ರೀ ಸತ್ಯನಾರಾಯಣ ವ್ರತ 

ವಿಷ್ಣು ಅಷ್ಟೋತ್ತರಶತನಾಮ ಪೂಜಾಂ ಕರಿಷ್ಯೇ ॥ ಓಂ ಹೃಷೀಕೇಶಾಯ ನಮಃ । 
ಕೇಶವಾಯ । ೬ ಮಧುಸೂದನಾಯ ॥ ಸರ್ವದತಿಯಾನಾಂ ಸೂದನಾಯ | 
ನಾರಾಯಣಾಯ । ಅನಾಮಯಾಯ । ಜಯಂತಾಯ | ವಿಜಯಾಯ । ಕೃಷ್ಣಾಯ । 
ಅನಂತಾಯ । ವಾಮನಾಯ | ವಿಷ್ಣವೇ । ವಿಶ್ವೇಶ್ವರಾಯ । ಪುಣ್ಯಾಯ । 
ವಿಶ್ವಾತ್ಮನೇ । ಸುರಾರ್ಚಿತಾಯ । ಅನಘಾಯ । ಅಘಹರ್ತೇ । ನಾರಸಿಂಹಾಯ । 


ಶ್ರಿಯಃ ಪ್ರಿಯಾಯ ನಮಃ ॥20॥ 


ಓಂ ಶ್ರೀಪತಯೇ ನಮಃ । ಶ್ರೀಧರಾಯ । ಶ್ರೀದಾಯ । ಶ್ರೀನಿವಾಸಾಯ | 
ಮಹೋದಯಾಯ । ಶ್ರೀರಾಮಾಯ । ಮಾಧವಾಯ । ಮೋಕ್ಷಕ್ಷಮಾರೂಪಾಯ । 
ಜನಾರ್ದನಾಯ । ಸರ್ವಜ್ಞಾಯ । ಸರ್ವವೇತ್ರ್ರೇ | ಸರ್ವೇಶಾಯ । ಸರ್ವದಾಯಕಾಯ 
| ಹರಯೇ । ಮುರಾರಯೇ । ಗೋವಿಂದಾಯ । ಪದ್ಮನಾಭಾಯ । ಪ್ರಜಾಪತಯೇ । 
ಆನಂದಜ್ಞಾನಸಂಪನ್ನಾಯ । ಜ್ಞಾನದಾಯ ನಮಃ ॥40॥ 


ಓಂ ಜ್ಞಾನದಾಯಕಾಯ ನಮಃ । ಅಚ್ಯುತಾಯ । ಸಬಲಾಯ । ಚಂದ್ರವಕ್ತಾಯ । 
ವ್ಯಾಪ್ತಪರಾವರಾಯ । ಯೋಗೇಶ್ವರಾಯ । ಜಗದ್ಯೋನಯೇ । ಬ್ರಹ್ಮರೂಪಾಯ | 
ಮಹೇಶ್ವರಾಯ । ಮುಕುಂದಾಯ । ವೈಕುಂಠಾಯ । ಏಕರೂಪಾಯ । ಕವಯೇ | 
ಧ್ರುವಾಯ 1 ವಾಸುದೇವಾಯ 1 ಮಹಾದೇವಾಯ | ಬ್ರಹ್ಮಣ್ಯಾಯ | 


ಬ್ರಾಹ್ಮಣಪ್ರಿಯಾಯ । ಗೋಪ್ರಿಯಾಯ । ಗೋಹಿತಾಯ ನಮಃ ॥60॥ 


ಓಂ ಯಜ್ಞಾಯ ನಮಃ । ಯಜ್ಞಾಂಗಾಯ । ಯಜ್ಞವರ್ಧನಾಯ । ಯಜ್ಞಸ್ಯ ಭೋಕ್ರ್ರೇ । 
ವೇದವೇದಾಂಗಪಾರಗಾಯ । ವೇದಜ್ಞಾಯ । ವೇದರೂಪಾಯ । ವಿದ್ಯಾವಾಸಾಯ । 
ಸುರೇಶ್ವರಾಯ । ಪ್ರತ್ಯಕ್ಷಾಯ । ಮಹಾಹಂಸಾಯ । ಶಂಖಪಾಣಯೇ । ಪುರಾತನಾಯ 
| ಪುಷ್ಕರಾಯ । ಪುಷ್ಕರಾಕ್ಷಾಯ । ವರಾಹಾಯ । ಧರಣೀಧರಾಯ । ಪ್ರದ್ಯುಮ್ನಾಯ 


| ಕಾಮಪಾಲಾಯ । ವ್ಯಾಸಧ್ಯಾತಾಯ ನಮಃ ॥80॥ 


ಶ್ರೀ ಸತ್ಯನಾರಾಯಣ ವ್ರತ | 88 
ಓಂ ಮಹೇಶ್ವರಾಯ ನಮಃ । ಸರ್ವಸೌಖ್ಯಾಯ । ಮಹಾಸೌಖ್ಯಾಯ । ಸಾಂಖ್ಯಯ 
ಪುರುಷೋತ್ತಮಾಯ । ಯೋಗರೂಪಾಯ । ಮಹಾಜ್ಞಾನಾಯ । ಯೋಗೀಶಾಯ | 
ಅಜಿತಪ್ರಿಯಾಯ ॥ ಅಸುರಾರಯೇ ।೬ ಲೋಕನಾಥಾಯ । ಪದ್ಮಹಸ್ತಾಯ । 
ಗದಾಧರಾಯ । ಗುಹಾವಾಸಾಯ | ಸರ್ವವಾಸಾಯ । ಪುಣ್ಯವಾಸಾಯ | 
ಮಹಾಜನಾಯ । ವೃಂದಾನಾಥಾಯ । ಬೃಹತ್ಕಾಯಾಯ | ಪಾವನಾಯ | 
ಪಪನಾಶನಾಯ ನಮಃ ॥100॥ 


ಓಂ ಗೋಪೀನಾಥಾಯ ನಮಃ । ಗೋಪಸಖಾಯ । ಗೋಪಾಲಾಯ । ಗಣಾಶ್ರಯಾಯ 
| ಪರಾತ್ಮನೇ । ಪರಾಧೀಶಾಯ । ಕಪಿಲಾಯ । ಕಾರ್ಯಮಾನುಷಾಯ ನಮಃ ॥108॥ 
ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । 


ಅಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ ॥ 


9 ಉತ್ತರಾಂಗ ಪೂಜಾ 
ನಮೋಸ್ತ್ವ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ । 
ಸಹಸ್ಪನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಗಧಾರಿಣೇ ನಮಃ ॥ ಸಕಲ 


ಆರಾಧನೈ ಸ್ವರ್ಜಿತಮಸ್ತು ॥ 


ಧೂಪ - ವನಸ್ಪತಿ ರಸೋತ್ಸನ್ನೋ ಗಂಧಾಢ್ಯೋ ಧೂಪ ಉತ್ತಮಃ । ಆಫ್ರೇಯಃ 
ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ॥ ಓಂ ಯತ್ಸುರುಷಂ ವ್ಯದಧುಃ । 
ಕತಿಧಾ ವ್ಯಕಲ್ಪಯನ್‌ । ಮುಖಂ ಕಿಮಸ್ಯ ಕೌ ಬಾಹೂ । ಕಾವೂರೂ ಪಾದಾವುಚ್ಯೇತೇ 
॥ ಓಂ ಕರ್ದಮೇನ ಪ್ರಜಾಭೂತಾ ಮಯಿ ಸಂಭವ ಕರ್ದಮ ಶ್ರಿಯೆಂ ವಾಸಯ ಮೇ 
ಕುಲೇ ಮಾತರಂ ಪದ್ಮಮಾಲಿನೀಂ ॥ ಓಂ ಧೂರಸಿ ಧೂರ್ವ ಧೂರ್ವಂತಂಧೂರ್ವ ತಂ 
ಯೋಂಸ್ಮಾಂಧೂರ್ವತಿ ತಂಧೂರ್ವಯಂ ವಯಂ ಧೂರ್ವಾಮಃ ॥ ಶ್ರೀ ಮಹಾಲಕ್ಷ್ಮೀ 
ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಧೂಪಮಾಘ್ರಾಪಯಾಮಿ ॥ 


89 | ಶ್ರೀ ಸತ್ಯನಾರಾಯಣ ವ್ರತ 

ದೀಪ - ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । ಗೃಹಾಣ 
ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಃ ॥ ಓಂ ಬ್ರಾಹ್ಮಣೋತಸ್ಯ ಮುಖಮಾಸೀತ್‌ 
| ಬಾಹೂ ರಾಜನ್ಯಃ ಕೃತಃ 1 ಊರೂ ತದಸ್ಯ ಯದ್ವೈಶ್ಯಃ | ಪದ್ಮ್ಯಾಗುಂ ಶೂದ್ರೋ 
ಅಜಾಯತ ॥ ಓಂ ಆಪಃ ಸೃಜಂತು ಸ್ನಿಗ್ಗಾನಿ ಚಿಕ್ಲೀತ ವಸ ಮೇ ಗೃಹೇ।ನಿ ಚ ದೇವೀಂ 
ಮಾತರಂ ಶ್ರಿಯಂ ವಾಸಯ ಮೇ ಕುಲೇ ॥ ಓಂ ಉದ್ದೀಪ್ಯಸ್ವ 
ಜಾತವೇದೋ €ಪಘ್ನನ್ನಿರೃತಿಂ ಮಮ । ಪಶೂಗ್ಮ್ವ ಮಹ್ಯಮಾವಹ ಜೀವನಂ ಚ 
ದಿಶೋ ದಿಶ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ 
| ದೀಪಂ ದರ್ಶಯಾಮಿ ॥ 


ನೈವೇದ್ಯ - ತತೋ ನೈವೇದ್ಯಂ ಪುರತೋ ನಿಧಾಯ ॥ 


ಓಂ ಅಪವಿತ್ರ ಪವಿತ್ರೋವಾ ಸರ್ವಾವಸ್ತಾಂ ಗತೋಪಿವಾ । ಯಃ ಸ್ಮರೇತ್‌ 


ಪುಂಡರೀಕಾಕ್ಷಂ ಸ ಬಾಹ್ಯಾಭಂತರಂ ಶುಚಿಃ ॥ ಶ್ರೀಮತ್ತುಂಡರೀಕಾಕ್ಷಾಯ ನಮಃ ॥ 


ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ 
ಯೋ ನಃ ಪ್ರಚೋದಯಾತ್‌ ॥ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ ॥ (ರಾತ್ರೌ - ಯತಂ 


ತ್ವಾ ಸತ್ಯೇನ ಪರಿಷಿಂಚಾಮಿ) 


ಓಂ ಅನ್ನಾಯ ನಮಃ | ಓಂ ಅನ್ನಬ್ರಹ್ಮಣೇ ನಮಃ । ಓಂ ಅಮೃತಸ್ವರೂಪಿಣ್ಯೈ ನಮಃ 
| ಓಂ ದೇವಾನ್ನಾಯ ನಮಃ | ಓಂ ದಿವ್ಯಾನ್ನಾಯ ನಮಃ | ಓಂ ಶಾಲ್ಯನ್ನಾಯ ನಮಃ 
| ಓಂ ಪೂರ್ಣಕುಂಭಾ ನಮಃ । ಆದಾಯ ದಕ್ಷಿಣ ಕರೇಣ ಸುವರ್ಣದರ್ವೀಂ । 
ದುಗ್ಗಾನ್ನಪೂರ್ಣ ಮಿತರೇಣಚ ರತ್ನಪಾತ್ರಂ । ಭಿಕ್ಷಾಪ್ರದಾನನಿರತಾಂ ನವಹೇಮ 
ವರ್ಣಾಂ | ಅಂಬಾಂ ಭಜೇ ಕನಕಭೂಷಣ ಮಾಲ್ಯ ಶೋಭಾಂ । ಅನ್ನಮೇವ ಯತೋ 
ಲಕ್ಷ್ಮೀರನ್ನ ಮೇವ ಜನಾರ್ಧನಃ | ಅನ್ನಂ ಪರ್ವತ ರೂಪೇಣ ತ್ರಾ ಹಿ ಮಾಂ 
ಪರಮೇಶ್ವರಿ ॥ ಶ್ರೀ ಅನ್ನಪೂರ್ಣಾ ಪರಮೇಶ್ವರ್ಯೆ ನಮಃ । ಗಂಧಾದಿ 


ಸಕಲಾರಾಧನೈಃ ಸ್ವರ್ಚಿತಮಸ್ತು ॥ (ಧೇನು ಮುದ್ರಾಂ ಪ್ರದರ್ಶ್ಯ) 


ಶ್ರೀ ಸತ್ಯನಾರಾಯಣ ವ್ರತ |90 
ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇಂಶ್ವಿನೋರ್ಬಾಹುಭ್ಯಾಂ ಪೂಷ್ಲೋ ಹಸ್ತಾಭ್ಯಾಂ 
| ಓಂ ಭೂರ್ಭುವಸ್ಸುವಃ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ನೈವೇದ್ಯಾರ್ಥೇ ಸಪಾದ ಭಕ್ಷ್ಯ ನಾರಿಕೇಲಫಲಂ ಕದಳೀಫಲಂ 
ನೈವೇದ್ಯಂ ನಿವೇದಯಾಮಿ ॥ ಅಮೃತೋಪಸ್ತರಣಮಸಿ ಸ್ವಾಹಾ ॥ ಓಂ ಪ್ರಾಣಾಯ 
ಸ್ವಾಹಾ । ಓಂ ಅಪಾನಾಯ ಸ್ವಾಹಾ । ಓಂ ವ್ಯಾನಾಯ ಸ್ವಾಹಾ । ಓಂ ಉದಾನಾಯ 
ಸ್ವಾಹಾ । ಓಂ ಸಮಾನಾಯ ಸ್ವಾಹಾ ॥ ಮಧ್ಯೇ ಪಾನೀಯಂ ಸಮರ್ಪಯಾಮಿ । ಓಂ 
ಅಂಗುಷ್ಠಮಾತ್ರಃ ಪುರುಷೋಇಜ್ಜುಷ್ಠಂ ಚ ಸಮಾಶ್ರಿತಃ | ಈಶಸ್ಸರ್ವಸ್ಯ ಜಗತಃ 
ಪ್ರಭುಃ ಪ್ರೀಣಾತಿ ವಿಶ್ವಭುಕ್‌ ॥ ಓಂ ಚಂದ್ರಮಾ ಮನಸೋ ಜಾತಃ । ಚಕ್ಷೋಃ 
ಸೂರ್ಯೋ ಅಜಾಯತ । ಮುಖಾದಿಂದ್ರಶ್ವಾಗ್ನಿಶ್ವ ಪ್ರಾಣಾದ್ವಾಯುರಜಾಯತ ॥ 
ಓಂ ಆರ್ದ್ರಾಂ ಯಃ ಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ | ಸೂರ್ಯಾಂ 
ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಸಮರ್ಪಿತ ನೈವೇದ್ಯಂ ವಿಸರ್ಜಯಾಮಿ । 
ಅಮೃತಾಪಿಧಾನಮಸಿ ಸ್ವಾಹಾ ॥ ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತ 
ಪ್ರಾಕ್ಷಾಲನಂ ಸಮರ್ಪಯಾಮಿ । ಮುಖ ಪ್ರಾಕ್ಷಾಲನಂ ಸಮರ್ಪಯಾಮಿ । ಗಂಡೂಷಂ 
ಸಮರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ ॥ 


ತಾಂಬೂಲ - ಪೂಗೀಫಲ ಸಮಾಯುಕ್ತಂ ನಾಗವಲ್ಲೀ ದಲೈರ್ಯುತಂ । ಚೂರ್ಣಂ 
ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿ ಗೃಹ್ಯತಾಂ ॥ ಓಂ ನಾಭ್ಯಾ ಆಸೀದಂತರಿಕ್ಷಂ । 
ಶೀರ್ಣೋ ದ್ಯೌಃ ಸಮವರ್ತತ | ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ । ತಥಾ 
ಲೋಕಾಗುಂ ಅಕಲ್ಪಯನ್‌ ॥ ಓಂ ತಾಂ ಮ ಆವಹ ಜಾತವೇದೋ 
ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ 
ದಾಸ್ಯೋಶಶ್ವಾನ್ವಿಂದೇಯಂ ಪುರುಷಾನಹಂ ॥ ಮುಖ ವಾಸನಾರ್ಥೇ ತಾಂಬೂಲಂ 


ಸಮರ್ಪಯಾಮಿ ॥ 


91 | ಶ್ರೀ ಸತ್ಯನಾರಾಯಣ ವ್ರತ 

ಸುವರ್ಣಪುಷ್ಪ ದಕ್ಷಿಣಾ - ಹಿರಣ್ಯಗರ್ಭ ಗರ್ಭಸ್ವ್ವಂ ಹೇಮಬೀಜಂ ವಿಭಾವಸುಃ । 
ಅನಂತಪುಣ್ಯ ಫಲದಮತಶಾಂತಿಂ ಪ್ರಯಚ್ಚಮೆ ॥ ಓಂ ತಹ್ಲ್ನುವರ್ಣಗ್‌ಂ 
ಹಿರಣ್ಯಮಭವತ್‌ । ತಥ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ । ಯ ಏವಗ್‌ಂ ಸುವರ್ಣಸ್ಯ 
ಹಿರಣ್ಯಸ್ಯ ಜನ್ಮ ವೇದ ಸುವರ್ಣ ಆತ್ಮನಾ ಭವತಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪೂಜಾ ಸಂಪೂರ್ಣಾರ್ಥೇ ಸುವರ್ಣಪುಷ್ಪ 


ದಕ್ಷಿಣಾಂ ಸಮರ್ಪಯಾಮಿ ॥ 


ಪೂರ್ಣಫಲ ಸಮರ್ಪಣೆ - ಇದಂ ಫಲಂ ಮಯಾದೇವ ಸ್ಥಾಪಿತಂ ಪುರತಸ್ಥವ । ತೇನ 
ಮೇ ಸಫಲಾವಾಪ್ತಿರ್ಭವೇತ್‌ ಜನ್ಮನಿಜನ್ಮನಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 


ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪೂರ್ಣಫಲಂ ಸಮರ್ಪಯಾಮಿ ॥ 


ಮಂಗಳ ನೀರಾಜನ - ಓಂ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋಹಸ್ತ ಉತ 
ವಿಶ್ವತಸ್ಪಾತ್‌ | ಸಂ ಬಾಹುಭ್ಯಾಂ ನಮತಿ ಸಂ ಪತತ್ರೈರ್ದ್ಯಾವಾಪೃಥಿವೀ 
ಜನಯಂದೇವ ಏಕಃ ॥ ಓಂ ಆಶಾಸ್ತೇಂಯಂ ಯಜಮಾನೋಸ್‌ ಆಯುರಾಶಾಸ್ತೇ | 
ಸುಪ್ರಜಾಸ್ತ್ವಮಾಶಾಸ್ತ್ರೇ | ಸಜಾತವನಸ್ಯಾಮಾಶಾಸ್ತೇ ಉತ್ತರಾಂ 
ದೇವಯಜ್ಯಾಮಾಶಾಸ್ತೇ | ಭೂಯೋ ಹವಿಷ್ಕರಣಮಾಶಾಸ್ತ್ರೇ | ದಿವ್ಯಂ ಧಾಮಾಶಾಸ್ತೇ 
| ವಿಶ್ವಂ ಪ್ರಿಯಮಾಶಾಸ್ತೇ | ಯದನೇನ ಹವಿಷಾರಶಾಸ್ತೇ | ತದಶ್ಯಾತ್ತದೃದ್ಧ್ಯಾತ್‌ 
| ತದಸ್ಮೈ ದೇವಾ ರಾಸಂತಾಂ | ತದಗ್ನಿರ್ದೇವೋ ದೇವೇಭ್ಯೋ ವನತೇ | 
ವಯಮಗ್ನೇರ್ಮಾನುಷಾಃ | ಇಷ್ಟಂ ಚ ವೀತಂ ಚ। ಉಭೇ ಚ ನೋ ದ್ಯಾವಾಪೃಥಿವೀ 
ಅಗ್‌ಂಹಸಃ ಸ್ಟಾತಾಂ । ಇಹ ಗತಿರ್ವಾಮಸ್ಯೇದಂ ಚ 1 ನಮೋ ದೇವೇಭ್ಯಃ ॥ ಓಂ 
ವೇದಾಹಮೇತಂ ಪುರುಷಂ ಮಹಾಂತಂ | ಆದಿತ್ಯವರ್ಣಂ ತಮಸಸ್ತು ಪಾರೇ । ಸರ್ವಾಣಿ 
ರೂಪಾಣಿ ಏಚಿತ್ಯ ಧೀರಃ । ನಾಮಾನಿ ಕೃತ್ವಾಭಿವದನ್‌ ಯದಾಸ್ತೇ ॥ ಶ್ರೀ ಮಹಾಲಕ್ಷ್ಮೀ 
ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಮಂಗಳ ನೀರಾಜನಂ 
ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ |92 
ಮಂತ್ರಪುಷ್ಪ - ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ 
ಕವೀನಾಮುಪಮಶ್ರವಸ್ತಮಂ | ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆ ನಃ 
ಶೃಣ್ವನ್ನೂತಿಭಿಃ ಸೀದ ಸಾದನಂ ॥ ತದ್ವಿಷ್ಟೋಃ ಪರಮಂ ಪದ ಸದಾ ಪಶ್ಯಂತಿ 
ಸೂರಯಃ | ದಿವೀವ ಚಕ್ಚುರಾತತಂ | ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗುಂ 
ಸಸ್ಸಮಿಂಧತೇ । ವಿಷ್ಠೋರ್ಯತ್ಸರಮಂ ಪದಂ ॥ ಗೌರೀ ಮಿಮಾಯ ಸಲಿಲಾನಿ ತಕ್ಷತೀ 
| ಏಕಪದೀ ದ್ವಿಪದೀ ಸಾ ಚತುಷ್ಟದೀ । ಅಷ್ಟಾಪದೀ ನವಪದೀ ಬಭೂವುಷೀ 
ಸಹಸ್ರಾಕ್ಷರಾ ಪರಮೇ ಪ್ಯೋಮನ್‌ ॥ ಓಂ ರಾಜಾಧಿರಾಜಾಯ ಪ್ರಸಹ್ಯಸಾಹಿನೇ । ನಮೋ 
ವಯಂ ವೈಶ್ರವಣಾಯ ಕುರ್ಮಹೇ ॥ ಸ ಮೇ ಕಾಮಾನ್ಯಾಮಕಾಮಾಯ ಮಹ್ಯಂ | 
ಕಾಮೇಶ್ವರೋ ವೈಶ್ರವಣೋ ದದಾತು । ಕುಬೇರಾಯ ವೈಶ್ರವಣಾಯ 
ಮಹಾರಾಜಾಯ ನಮಃ ॥ ಪರ್ಯಾಪ್ತ್ಯಾ ಅನಂತರಾಯಾಯ ಸರ್ವಸ್ತೋಮೋಂತತಿ 
ರಾತ್ರ ಉತ್ತಮ ಮಹರ್ಭವತಿ । ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯ್ಯ ಸರ್ವಮೇವ 
ತೇನಾಪ್ನೋತಿ ಸರ್ವಂ ಜಯತಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ವೇದೋಕ್ತ ಮಂತ್ರಪುಷ್ಪಂ ಸಮರ್ಪಯಾಮಿ ॥ 


ಪ್ರದಕ್ಷಿಣ ನಮಸ್ಕಾರ - ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ । ತಾನಿ ತಾನಿ 
ವಿನಶ್ಯಂತಿ ಪ್ರದಕ್ಷಿಣಾತ್‌ ಪದೇ ಪದೇ ॥ ಪಾಪೋಹಂ ಪಾಪ ಕರ್ಮಾಹಂ ಪಾಪತ್ಮಾ 
ಪಾಪಸಂಭವಃ । ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ॥ ಅನ್ಯಥಾ ಶರಣಂ 
ನಾಸ್ತಿ ತ್ವಮೇವ ಶರಣಂ ಮಮ । ತಸ್ಮಾತ್‌ ಕಾರುಣ್ಯ ಭಾವೇನ ರಕ್ಷ ಮಾಂ ಪರಮೇಶ್ವರ 
॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪ್ರದಕ್ಷಿಣ 
ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಸನ್ನಾರ್ಫ್ಯಂ ಕರಿಷ್ಯೇ ॥ ಯಬಣರೋಗಾದಿ ದಾರಿದ್ಯ ಪಾಪಾಪಸ್ಮಾರಮೃತ್ಯವಃ । 
ಭಯ ಶೋಕ ಮನಸ್ತಾಪಾ ನಶ್ಯಂತು ಮಮ ಸರ್ವದಾ ॥ ಇದಂ ಪ್ರಸನ್ನಾರ್ಥ್ಯಂ 
ಸಮರ್ಪಯಾಮಿ ॥ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ | 


ತನ್ನೋ ವಿಷ್ಣುಃ ಪ್ರಚೋದಯಾತ್‌ । ಇದಂ ಪ್ರಸನ್ನಾರ್ಫ್ಯಂ ಸಮರ್ಪಯಾಮಿ ॥ ಓಂ 


93 | ಶ್ರೀ ಸತ್ಯನಾರಾಯಣ ವ್ರತ 
ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೀ । ತನ್ನೋ ಲಕ್ಷ್ಮೀಃ 


ಪ್ರಚೋದಯಾತ್‌ ॥ ಇದಂ ಪ್ರಸನ್ನಾರ್ಫ್ಯಂ ಸಮರ್ಪಯಾಮಿ ॥ 


ಪ್ರಾರ್ಥನೆ ॥ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ । ಲೀಲಯಾ 
ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ ॥ ದೇಹಿ ದೇವ ಪರಂ ಜ್ಞಾನಂ ದೇಹಿ ದೇವ 
ಪರಂ ಸುಖಂ । ಧನಂ ದೇಹಿ ಯಶೋ ದೇಹಿ ಕಾಮಂ ಮೋಕ್ಷಂ ಚ ದೇಹಿ ಮೇ ॥ 
ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ । ಶಾಂತಿರಸ್ತು ಶುಭಂ ಮೇಆಸ್ತು 
ಕುರ್ವಂತು ಮಮ ಮಂಗಳಂ ॥ ಆಯುಶ್ಚ ವಿದ್ಯಾಂ ಚ ತಥಾ ಸುಖಂ ಚ ತ 
ಧರ್ಮಾರ್ಥಲಾಭ್‌ೌ ಬಹುಪುತ್ರತಾಂಶ್ಚ । ಶತ್ರುಕ್ಷಯಂ ರಾಜ ಸುಪೂಜನಂ ಚ । ಸರ್ವೇ 
ಗ್ರಹಾಃ ಸರ್ವಕಾಲಂ ದಿಶಂತು ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಭ್ಯೋ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 


ಪ್ರಾರ್ಥನೆಯನ್ನು ಮಾಡಿದಮೇಲೆ ಶ್ರೀ ಸತ್ಯನಾರಾಯಣ ವ್ರತಕಥೆಯನ್ನು ಓದಿ 
(ಶ್ರವಣಮಾಡಿ) ಉಪಾಯನದಾನವನ್ನು ಬ್ರಾಹ್ಮಣರಿಗೆ ಕೊಟ್ಟು ಧೂಪ, ದೀಪ, 
ಮಹಾನೈವೇದ್ಯ ಮತ್ತು ಮಹಾಮಂಗಳಾರತಿಯನ್ನು ಮಾಡಬೇಕು. 


10 ಶ್ರೀಸತ್ಯನಾರಾಯಣ ವ್ರತಕಥಾ 
10.1 ಅಥ ಪ್ರಥಮೋಂಧ್ಯಾಯಃ 


ಶ್ರೀವ್ಯಾಸ ಉವಾಚ । ಏಕದಾ ನೈಮಿಷಾರಣ್ಯೇ ಯಷಯಃ ಶೌನಕಾದಯಃ । 
ಪಪ್ರಚ್ಛುರ್ಮುನಯಃ ಸರ್ವೇ ಸೂತಂ ಪೌರಾಣಿಕಂ ಖಲು ॥1॥ ಯಷಯ ಊಚುಃ । 
ವ್ರತೇನ ತಪಸಾ ಕಿಂ ವಾ ಪ್ರಾಪ್ಯತೇ ವಾಂಛಿತಂ ಫಲಂ । ತತ್ಸರ್ವಂ ಶ್ರೋತುಮಿಚ್ಛಾಮಃ 
ಕಥಯಸ್ವ ಮಹಾಮುನೇ ॥2॥ ಸೂತ ಉವಾಚ । ನಾರದೇನೈವ ಸಂಪೃಷ್ಣೋ 
ಭಗವಾನ್‌ ಕಮಲಾಪತಿಃ । ಸುರರ್ಷಯೇ ಯಥೈವಾಹ ತಚ್ಛೃಣುಧ್ವಂ ಸಮಾಹಿತಾಃ 
13॥ ಏಕದಾ ನಾರದೋ ಯೋಗೀ ಪರಾನುಗ್ರಹಕಾಂಕ್ಷಯಾ । ಪರ್ಯಟನ್‌ ವಿವಿಧಾನ್‌ 


ಶ್ರೀ ಸತ್ಯನಾರಾಯಣ ವ್ರತ |94 
ಲೋಕಾನ್‌ ಮರ್ತ್ಯಲೋಕಮುಪಾಗತಃ ॥4॥ ತತೋದೃಷ್ಟ್ವಾ ಜನಾನ್ನರ್ವಾನ್‌ 
ನಾನಾಕ್ಲೇಶಸಮನ್ವಿತಾನ್‌ ।.. ನಾನಾಯೋನಿಸಮುತ್ಬನ್ನಾನ್‌ ಕ್ಲಿಶ್ಯಮಾನಾನ್‌ 
ಸ್ವಕರ್ಮಭಿಃ ॥5॥ ಕೇನೋಪಾಯೇನ ಚೈತೇಷಾಂ ದುಃಖನಾಶೋ ಭವೇದ್‌ ಧ್ರುವಂ । 
ಇತಿ ಸಂಚಿಂತ್ಯ ಮನಸಾ ವಿಷ್ಣುಲೋಕಂ ಗತಸ್ತದಾ ॥6॥ ತತ್ರ ನಾರಾಯಣಂ ದೇವಂ 
ಶುಕ್ಲವರ್ಣಂ ಚತುರ್ಭುಜಂ ೬ ಶಂಖ-ಚಕ್ರ-ಗದಾ-ಪದ್ಮ-ವನಮಾಲಾ-ವಿಭೂಷಿತಂ 
17 ದೃಷ್ಟ್ವಾ ತಂ ದೇವದೇವೇಶಂ ಸ್ತೋತುಂ ಸಮುಪಚಕ್ರಮೇ । ನಾರದ ಉವಾಚ । 
ನಮೋ ವಾಂಗಮನಸಾತೀತರೂಪಾಯಾನಂತಶಕ್ಕಯೇ । ಆದಿಮಧ್ಯಾಂತಹೀನಾಯ 
ನಿರ್ಗುಣಾಯ ಗುಣಾತ್ಮನೇ ॥8॥ ಸರ್ವೇಷಾಮಾದಿಭೂತಾಯ ಭಕ್ತಾನಾಮಾರ್ತಿನಾಶಿನೇ 
| ಶ್ರುತ್ವಾ ಸ್ತೋತ್ರಂ ತತೋ ವಿಷ್ಣುರ್ನಾರದಂ ಪ್ರತ್ಯಭಾಷತ ॥9॥ ಶ್ರೀಭಗವಾನುವಾಚ 
| ಕಿಮರ್ಥಮಾಗತೋಂಸಿ ತ್ವಂ ಕಿಂ ತೇ ಮನಸಿ ವರ್ತತೇ । ಕಥಯಸ್ವ ಮಹಾಭಾಗ 
ತತ್ಸರ್ವಂ ಕಥಾಯಾಮಿ ತೇ ॥10॥ ನಾರದ ಉವಾಚ । ಮರ್ತ್ಯಲೋಕೇ ಜನಾಃ ಸರ್ವೇ 
ನಾನಾಕ್ಲೇಶಸಮನ್ವಿತಾಃ । ನನಾಯೋನಿಸಮುತ್ಬ್ಪನ್ನಾಃ ಪಚ್ಯಂತೇ ಪಾಪಕರ್ಮಭಿಃ 
ullu ತತ್ಕಥಂ ಶಮಯೇನ್ನಾಥ ಲಘೂಪಾಯೇನ ತದ್ವದ । ಶ್ರೋತುಮಿಚ್ಛಾಮಿ 
ತತ್ಸರ್ವಂ ಕೃಪಾಸ್ತಿ ಯದಿ ತೇ ಮಯಿ ॥121 ಶ್ರೀಭಗವಾನುವಾಚ । ಸಾಧು ಪೃಷ್ಣಂ 
ತ್ವಯಾ ವತ್ಸ ಲೋಕಾನುಗ್ರಹಕಾಂಕ್ಷಯಾ । ಯತ್ಕೃತ್ವಾ ಮುಚ್ಯತೇ ಮೋಹತ್‌ 
ತಚ್ಛ್ರಣುಷ್ವ ವದಾಮಿ ತೇ ॥13॥ ವ್ರತಮಸ್ತಿ ಮಹತ್ಪುಣ್ಯಂ ಸ್ವರ್ಗೇ ಮರ್ತೇ ಚ 
ದುರ್ಲಭಂ ॥ ತವ ಸ್ನೇಹಾನ್ಮಯಾ ವತ್ಸ ಪ್ರಕಾಶಃ ಕ್ರಿಯತೇತಧುನಾ ॥14॥ 
ಸತ್ಯನಾರಾಯಣಸೈೈವ ವ್ರತಂ ಸಮೃಗ್ವಿಧಾನತಃ । ಕೃತ್ವಾ ಸದ್ಯಃ ಸುಖಂ ಭುಕ್ವ್ವಾ 
ಪರತ್ರ ಮೋಕ್ಷಮಾಪ್ನಯಾತ್‌ । ತಚ್ಛ್ರುತ್ವಾ ಭಗವದ್ವಾಕ್ಯ್ಕಂ ನಾರದೋ 
ಮುನಿರಬ್ರವೀತ್‌ ॥15॥ ನಾರದ ಉವಾಚ । ಕಿಂ ಫಲಂ ಕಿಂ ವಿಧಾನಂ ಚ ಕೃತಂ ಕೇನೈವ 
ತದ್‌ ವ್ರತಂ । ತತ್ಸರ್ವಂ ವಿಸ್ತರಾದ್‌ ಬ್ರೂಹಿ ಕದಾ ಕಾರ್ಯಂ ವ್ರತಂ ಪ್ರಭೋ ॥16॥ 
ಶ್ರೀಭಗವಾನುವಾಚ । ದುಃಖಶೋಕಾದಿಶಮನಂ ಧನಧಾನ್ಯಪ್ರವರ್ಧನಂ ॥17॥ 
ಸೌಭಾಗ್ಯಸಂತತಿಕರಂ ಸರ್ವತ್ರ ವಿಜಯಪ್ರದಂ । ಯಸ್ಮಿನ್‌ ಕಸ್ಮಿನ್‌ ದಿನೇ ಮರ್ತ್ಯೋ 


95 | ಶ್ರೀ ಸತ್ಯನಾರಾಯಣ ವ್ರತ 

ಭಕ್ತಿಶ್ರದ್ಧಾಸಮನ್ವಿತಃ ॥18॥ ಸತ್ಯನಾರಾಯಣಂ ದೇವಂ ಯಜೇಚ್ಚೈವ ನಿಶಾಮುಖೇ 
|  ಬ್ರಾಹ್ಮಣೈರ್ಬಾಂಧವೈಶ್ಚೈವ ಸಹಿತೋ ಧರ್ಮತತ್ಚರಃ ॥19॥ ನೈವೇದ್ಯಂ 
ಭಕ್ತಿತೋ ದದ್ಯಾತ್‌ ಸಪಾದಂ ಭಕ್ಷ್ಯಮುತ್ತಮಂ । ರಂಭಾಫಲಂ ಘೃತಂ ಕ್ಷೀರಂ 
ಗೋಧೂಮಸ್ಕ ಚ ಚೂರ್ಣಕಂ ॥20॥ ಅಭಾವೇ ಶಾಲಿಚೂರ್ಣಂ ವಾ ಶರ್ಕರಾ ವಾ 
ಗುಡಸ್ತಥಾ । ಸಪಾದಂ ಸರ್ವಭಕ್ಷಾಣಿ ಚೈಕೀಕೃತ್ಯ ನಿವೇದಯೇತ್‌ ॥21 ವಿಪ್ರಾಯ 
ದಕ್ಷಿಣಾಂ ದದ್ಯಾತ್‌ ಕಥಾಂ ಶ್ರುತ್ವಾ ಜನೈಃ ಸಹ । ತತಶ್ಚ ಬಂಧುಭಿಃ ಸಾರ್ಧಂ 
ವಿಪ್ರಾಂಶ್ಚ ಪ್ರತಿಭೋಜಯೇತ್‌ ॥22॥ ಪ್ರಸಾದಂ ಭಕ್ಷಯೇದ್‌ ಭಕ್ತ್ಯಾ ನೃತ್ಯಗೀತಾದಿಕಂ 
ಚರೇತ್‌ । ತತಶ್ಚ ಸ್ವಗೃಹಂ ಗಚ್ಛೇತ್‌ ಸತ್ಯನಾರಾಯಣಂ ಸ್ಮರನ್‌ ॥23॥ ಏವಂ ಕೃತೇ 
ಮನುಷ್ಯಾಣಾಂ ವಾಂಛಾಸಿದ್ಧಿರ್ಭವೇದ್‌ ಧ್ರುವಂ । ವಿಶೇಷತಃ ಕಲಿಯುಗೇ 
ಲಘೂಪಾಯೋತಸ್ತಿ ಭೂತಲೇ ॥241 ಇತಿ ಶ್ರೀಸ್ಥಂದಪುರಾಣೇ ರೇವಾಖಂಡೇ 
ಶ್ರೀಸತ್ಯನಾರಾಯಣ ವ್ರತಕಥಾಯಾಂ ಪ್ರಥಮೋಂಧ್ಯಾಯಃ ॥1॥ 


10.2 ಅಥ ದ್ವಿತೀಯೋತಧ್ಯಾಯಃ 

ಸೂತ ಉವಾಚ । ಅಥಾನ್ಯತ್‌ ಸಂಪ್ರವಕ್ಷ್ಯಾಮಿ ಕೃತಂ ಯೇನ ಪುರಾ ದ್ವಿಜಾಃ । ಕಶ್ಚಿತ್‌ 
ಕಾಶೀಪುರೇ ರಮ್ಯೇ ಹ್ಯಾಸೀದ್ವಿಪ್ರೋಂತಿನಿರ್ಧನಃ ॥1॥ ಕ್ಷುತ್ತೃಡ್ಫ್ಯಾಂ 
ವ್ಯಾಕುಲೋಭೂತ್ವಾ ನಿತ್ಯಂ ಬಭ್ರಾಮ ಭೂತಲೇ । ದುಃಖಿತಂ ಬ್ರಾಹ್ಮಣಂ ದೃಷ್ಟ್ವಾ 
ಭಗವಾನ್‌ ಬ್ರಾಹ್ಮಣಪ್ರಿಯಃ ॥2॥ ವೃದ್ಧಬ್ರಾಹ್ಮಣ ರೂಪಸ್ತಂ ಪಪ್ರಚ್ಛ 
ದ್ವಿಜಮಾದರಾತ್‌ | ಕಿಮರ್ಥಂ ಭ್ರಮಸೇ ವಿಪ್ರ ಮಹೀಂ ನಿತ್ಯಂ ಸುದುಃಖಿತಃ । 
ತತ್ಸರ್ವಂ ಶ್ರೋತುಮಿಚ್ಛಾಮಿ ಕಥ್ಯತಾಂ ದ್ವಿಜ ಸತ್ತಮ ॥3॥ ಬ್ರಾಹ್ಮಣ ಉವಾಚ । 
ಬ್ರಾಹ್ಮಣೋತತಿ ದರಿದ್ರೋತಹಂ ಭಿಕ್ಷಾರ್ಥಂ ವೈ ಭ್ರಮೇ ಮಹೀಂ ॥4॥ ಉಪಾಯಂ 
ಯದಿ ಜಾನಾಸಿ ಕೃಪಯಾ ಕಥಯ ಪ್ರಭೋ । ವೃದ್ಧಬ್ರಾಹ್ಮಣ ಉವಾಚ । 
ಸತ್ಯನಾರಾಯಣೋ ವಿಷ್ಣುರ್ವಾಂಛಿತಾರ್ಥಫಲಪ್ರದಃ ॥5॥ ತಸ್ಯ ತ್ವಂ ಪೂಜನಂ ವಿಪ್ರ 
ಕುರುಷ್ಟ ವ್ರತಮುತ್ತಮಮ । ಯತ್ನೃತ್ವಾ ಸರ್ವದುಃಖೇಭ್ಯೋ ಮುಕ್ತೋ ಭವತಿ 
ಮಾನವಃ ॥6॥ ವಿಧಾನಂ ಚ ವ್ರತಸ್ಕಾಪಿ ವಿಪ್ರಾಯಾಭಾಷ್ಯ ಯತ್ನತಃ । 


ಶ್ರೀ ಸತ್ಯನಾರಾಯಣ ವ್ರತ |96 
ಸತ್ಯನಾರಾಯಣೋ ವೃದ್ಧಸ್ತತ್ರೈವಾಂತರಧೀಯತ ॥7॥ ತದ್‌ ವ್ರತಂ ಸಂಕರಿಷ್ಯಾಮಿ 
ಯದುಕ್ತಂ ಬ್ರಾಹ್ಮಣೇನ ವೈ । ಇತಿ ಸಂಚಿಂತ್ಯ ವಿಪ್ರೋತಸ್‌ ರಾತ್ರೌ ನಿದ್ರಾ ನ 
ಲಬ್ಧವಾನ್‌ ॥8॥ ತತಃ ಪ್ರಾತಃ ಸಮುತ್ಥಾಯ ಸತ್ಯನಾರಾಯಣವ್ರತಂ । ಕರಿಷ್ಯ ಇತಿ 
ಸಂಕಲ್ಪ ಭಿಕ್ಷಾರ್ಥ್ನಮಗಮದ್ವಿಜಃ ॥9॥ ತಸ್ಮಿನ್ನೇವ ದಿನೇ ವಿಪ್ರಃ ಪ್ರಚುರಂ 
ದ್ರವ್ಯಮಾಪ್ತವಾನ್‌ | ತೇನೈವ ಬಂಧುಭಿಃ ಸಾರ್ಧಂ ಸತ್ಯಸ್ಯವ್ರತಮಾಚರತ್‌ ॥10॥ 
ಸರ್ವದುಃಖವಿನಿರ್ಮುಕ್ಕಃ ಸರ್ವಸಂಪತ್ಸಮನ್ವಿತಃ । ಬಭೂವ ಸ ದ್ವಿಜಶ್ರೇಷ್ಠೋ 
ವ್ರತಸ್ಕಾಸ್ಯ ಪ್ರಭಾವತಃ ॥11॥ ತತಃ ಪ್ರಭೃತಿ ಕಾಲಂ ಚ ಮಾಸಿ ಮಾಸಿ ವ್ರತಂ ಕೃತಂ । 
ಏವಂ ನಾರಾಯಣಸ್ಯೇದಂ ವ್ರತಂ ಕೃತ್ವಾ ದ್ವಿಜೋತ್ತಮಃ ॥12॥ 
ಸರ್ವಪಾಪವಿನಿರ್ಮುಕ್ತೋ ದುರ್ಲಭಂ ಮೋಕ್ಷಮಾಪ್ತವಾನ್‌ । ವ್ರತಮಸ್ಯ ಯದಾ ವಿಪ್ರ 
ಪೃಥಿವ್ಯಾಂ ಸಂಕರಿಷ್ಯತಿ ॥13॥ ತದೈವ ಸರ್ವದುಃಖಂ ತು ಮನುಜಸ್ಯ ವಿನಶ್ಯತಿ । 
ಏವಂ ನಾರಾಯಣೇನೋಕ್ಕಂ ನಾರದಾಯ ಮಹಾತ್ಮನೇ ॥14॥ ಮಯಾ ತತ್ಯಥಿತಂ 
ವಿಪ್ರಾಃ ಕಿಮನ್ಯತ್‌ ಕಥಯಾಮಿ ವಃ 1 ಯಷಯ ಊಚುಃ । ತಸ್ಮಾದ್‌ ವಿಪ್ರಾಚ್ಛ್ರುತಂ 
ಕೇನ ಪೃಥಿವ್ಯಾಂ ಚರಿತಂ ಮುನೇ । ತತ್ಸರ್ವಂ ಶ್ರೋತುಮಿಚ್ಛಾಮಃ ಶ್ರದ್ಧಾತಸ್ಮಾಕಂ 
ಪ್ರಜಾಯತೇ ॥15॥ ಸೂತ ಉವಾಚ । ಶೃಣುಧ್ವಂ ಮುನಯಃ ಸರ್ವೇ ವ್ರತಂ ಯೇನ 
ಕೃತಂ ಭುವಿ । ಏಕದಾ ಸ ದ್ವಿಜವರೋ ಯಥಾವಿಭವ ವಿಸ್ತರೈಃ ॥16॥ ಬಂಧುಭಿಃ 
ಸ್ವಜನೈಃ ಸಾರ್ಧಂ ವ್ರತಂ ಕರ್ತುಂ ಸಮುದ್ಯತಃ । ಏತಸ್ಮಿನ್ನಂತರೇ ಕಾಲೇ ಕಾಷ್ಠಕ್ರೇತಾ 
ಸಮಾಗಮತ್‌ ॥17॥ ಬಹಿಃ ಕಾಷ್ಠಂ ಚ ಸಂಸ್ಥಾಪ್ಯ ವಿಪ್ರಸ್ಯ ಗೃಹಮಾಯಯೌ । 
ತೃಷ್ಣಾಯಾ ಪೀಡಿತಾತ್ಮಾ ಚ ದೃಷ್ಟ್ವಾ ವಿಪ್ರಂ ಕೃತಂ ವ್ರತಂ ॥18॥ ಪ್ರಣಿಪತ್ಯ ದ್ವಿಜಂ 
ಪ್ರಾಹ ಕಿಮಿದಂ ಕ್ರಿಯತೇ ತ್ವಯಾ । ಕೃತೇ ಕಿಂ ಫಲಮಾಪ್ಲೋತಿ ವಿಸ್ತರಾದ್‌ ವದ ಮೇ 
ಪ್ರಭೋ ॥19॥ ವಿಪ್ರ ಉವಾಚ । ಸತ್ಯನಾರಾಯಣೇಸ್ಯೇದಂ ವ್ರತಂ ಸರ್ಮೇಪ್ಲಿತಪ್ರದಂ 
| ತಸ್ಯ ಪ್ರಸಾದಾನ್ಮೇ ಸರ್ವಂ ಧನಧಾನ್ಯಾದಿಕಂ ಮಹತ್‌ ॥20॥ ತಸ್ಮಾದೇತದ್‌ ವ್ರತಂ 
ಜ್ಞಾತ್ವಾ ಕಾಷ್ಠಕ್ರೇತಾಂತಿಹರ್ಷಿತಃ | ಪಪೌ ಜಲಂ ಪ್ರಸಾದಂ ಚ ಭುಕ್ತ್ವ್ವಾ ಸ ನಗರಂ 


ಯಯೌ ॥21॥ ಸತ್ಯನಾರಾಯಣಂ ದೇವಂ ಮನಸಾ ಇತ್ಯಚಿಂತಯತ್‌ । ಕಾಢಷ್ಠಂ 


97 | ಶ್ರೀ ಸತ್ಯನಾರಾಯಣ ವ್ರತ 

ವಿಕ್ರಯತೋ ಗ್ರಾಮೇ ಪ್ರಾಪ್ಯತೇ ಚಾದ್ಯ ಯದ್‌ ಧನಂ ॥22॥ ತೇನೈವ ಸತ್ಯದೇವಸ್ಯ 
ಕರಿಷ್ಯೇ ವ್ರತಮುತ್ತಮಂ । ಇತಿ ಸಂಚಿಂತ್ಯ ಮನಸಾ ಕಾಷ್ಠಂ ಧೃತ್ವಾ ತು ಮಸ್ತಕೇ 
॥23॥ ಜಗಾಮ ನಗರೇ ರಮ್ಯೇ ಧನಿನಾಂ ಯತ್ರ ಸಂಸ್ಥಿತಿಃ । ತದ್ದಿನೇ ಕಾಷ್ಠಮೂಲ್ಯಂ 
ಚ ದ್ವಿಗುಣಂ ಪ್ರಾಪ್ತವಾನಸ್‌ೌ ॥24॥ ತತಃ ಪ್ರಸನ್ನಹೃದಯಃ ಸುಪಕ್ವಂ ಕದಲೀ ಫಲಂ 
| ಶರ್ಕರಾಘೃತದುಗ್ಗಂ ಚ ಗೋಧೂಮಸ್ಯ ಚ ಚೂರ್ಣಕಂ ॥25॥ ಕೃತ್ವೈಕತ್ರ ಸಪಾದಂ 
ಚ ಗೃಹೀತ್ವಾ ಸ್ವಗೃಹಂ ಯಯೌ । ತತೋ ಬಂಧೂನ್‌ ಸಮಾಹೂಯ ಚಕಾರ ವಿಧಿನಾ 
ವ್ರತಂ ॥26॥ ತದ್‌ ವ್ರತಸ್ಯ ಪ್ರಭಾವೇಣ ಧನಪುತ್ರಾನ್ವಿತೋತಭವತ್‌ । ಇಹಲೋಕೇ 
ಸುಖಂ ಭುಕ್ವ್ವಾ ಚಾಂತೇ ಸತ್ಯಪುರಂ ಯಯಾ ॥27॥ ಇತಿ ಶ್ರೀಸ್ಥಂದಪುರಾಣೇ 
ರೇವಾಖಂಡೇ ಶ್ರೀಸತ್ಯನಾರಾಯಣ ವ್ರತಕಥಾಯಾಂ ದ್ವಿತೀಯೋತಧ್ಯಾಯೆಃ ॥2॥ 


10.3 ಅಥ ತೃತೀಯೋಂಧ್ಯಾಯಃ 

ಸೂತ ಉವಾಚ । ಪುನರಗ್ರೇ ಪ್ರವಕ್ಷ್ಯಾಮಿ ಶೃಣುಧ್ವಂ ಮುನಿ ಸತ್ತಮಾಃ । ಪುರಾ 
ಚೋಲ್ಕಾಮುಖೋ ನಾಮ ನೃಪಶ್ಚಾಸೀನ್ಮಹಾಮತಿಃ ॥1॥ ಜಿತೇಂದ್ರಿಯಃ ಸತ್ಯವಾದೀ 
ಯಯೌ ದೇವಾಲಯಂ ಪ್ರತಿ | ದಿನೇ ದಿನೇ ಧನಂ ದತ್ತ್ವಾ ದ್ವಿಜಾನ್‌ ಸಂತೋಷಯತ್‌ 
ಸುಧೀಃ ॥2॥ ಭಾರ್ಯಾ ತಸ್ಯ ಪ್ರಮುಗ್ಧಾ ಚ ಸರೋಜವದನಾ ಸತೀ । ಭದ್ರಶೀಲಾನದೀ 
ತೀರೇ ಸತ್ಯಸ್ಯವ್ರತಮಾಚರತ್‌ ॥3॥ ಏತಸ್ಮಿನ್ನಂತರೇ ತತ್ರ ಸಾಧುರೇಕಃ ಸಮಾಗತಃ । 
ವಾಣಿಜ್ಯಾರ್ಥಂ ಬಹುಧನೈರನೇಕೈಃ ಪರಿಪೂರಿತಃ ॥4॥ ನಾವಂ ಸಂಸ್ಥಾಪ್ಯ ತತ್ತೀರೇ 
ಜಗಾಮ ನೃಪತಿಂ ಪ್ರತಿ । ದೃಷ್ಟ್ವಾ ಸ ವ್ರತಿನಂ ಭೂಪಂ ಪ್ರಪಚ್ಛ ವಿನಯಾನ್ವಿತಃ ॥5॥ 
ಸಾಧುರುವಾಚ । ಕಿಮಿದಂ ಕುರುಷೇ ರಾಜನ್‌ ಭಕ್ತಿಯುಕ್ಕೇನ ಚೇತಸಾ । ಪ್ರಕಾಶಂ ಕುರು 
ತತ್ಸರ್ವಂ ಶ್ರೋತುಮಿಚ್ಛಾಮಿ ಸಾಂಪ್ರತಂ ॥6॥ ರಾಜೋವಾಚ । ಪೂಜನಂ ಕ್ರಿಯತೇ 
ಸಾಧೋ ವಿಷ್ಣೋರತುಲತೇಜಸಃ | ವ್ರತಂ ಚ ಸ್ವಜನೈಃ ಸಾರ್ಧಂ ಪುತ್ರಾದ್ಯಾವಾಪ್ತಿ 
ಕಾಮ್ಯಯಾ ॥7॥ ಭೂಪಸ್ಯ ವಚನಂ ಶ್ರುತ್ವಾ ಸಾಧುಃ ಪ್ರೋವಾಚ ಸಾದರಂ । ಸರ್ವಂ 
ಕಥಯ ಮೇ ರಾಜನ್‌ ಕರಿಷ್ಕೇಕಹಂ ತವೋದಿತಂ ॥8॥ ಮಮಾಪಿ ಸಂತತಿರ್ನಾಸಿ 
ಹ್ಯೇತಸ್ಮಾಜ್ಜಾಯತೇ ಧ್ರುವಂ । ತತೋ ನಿವೃತ್ತ ವಾಣಿಜ್ಯಾತ್‌ ಸಾನಂದೋ 


ಶ್ರೀ ಸತ್ಯನಾರಾಯಣ ವ್ರತ |98 
ಗೃಹಮಾಗತಃ ॥9॥ ಭಾರ್ಯಾಯ್ಕ ಕಥಿತಂ ಸರ್ವಂ ವ್ರತಂ ಸಂತತಿ ದಾಯಕಂ । ತದಾ 
ವ್ರತಂ ಕರಿಷ್ಯಾಮಿ ಯದಾ ಮೇ ಸಂತತಿರ್ಭವೇತ್‌ ॥10॥ ಇತಿ ಲೀಲಾವತೀಂ ಪ್ರಾಹ 
ಪತ್ನೀಂ ಸಾಧುಃ ಸ ಸತ್ತಮಃ । ಏಕಸ್ಮಿನ್‌ ದಿವಸೇ ತಸ್ಯ ಭಾರ್ಯಾ ಲೀಲಾವತೀ ಸತೀ 
1111. ಭರ್ತೃಯುಕ್ತಾನಂದಚಿತ್ತಾಳಭವದ್‌ ಧರ್ಮಪರಾಯಣಾ (೬ ರ್ಗಭಿಣೀ 
ಸಾಆಭವತ್‌ ತಸ್ಯ ಭಾರ್ಯಾ ಸತ್ಯಪ್ರಸಾದತಃ ॥12॥ ದಶಮೇ ಮಾಸಿ ವೈ ತಸ್ಯಾಃ 
ಕನ್ಯಾರತ್ನಮಜಾಯತ । ದಿನೇ ದಿನೇ ಸಾ ವವೃಧೇ ಶುಕ್ಲಪಕ್ಷೇ ಯಥಾ ಶಶೀ ॥13॥ 
ನಾಮ್ನಾ ಕಲಾವತೀ ಚೇತಿ ತನ್ನಾಮಕರಣಂ ಕೃತಂ । ತತೋ ಲೀಲಾವತೀ ಪ್ರಾಹ 
ಸ್ವಾಮಿನಂ ಮಧುರಂ ವಚಃ ॥14॥ ನ ಕರೋಷಿ ಕಿಮರ್ಥಂ ವೈ ಪುರಾ ಸಂಕಲ್ಪಿತಂ 
ವ್ರತಂ | ಸಾಧುರುವಾಚ । ವಿವಾಹ ಸಮಯೇ ತ್ವಸ್ಯಾಃ ಕರಿಷ್ಯಾಮಿ ವ್ರತಂ ಪ್ರಿಯೇ 
॥15॥ ಇತಿ ಭಾರ್ಯಾಂ ಸಮಾಶ್ವಾಸ್ಯ ಜಗಾಮ ನಗರಂ ಪ್ರತಿ । ತತಃ ಕಲಾವತೀ ಕನ್ಯಾ 
ವವೃಧೇ ಪಿತೃವೇಶ್ಮನಿ ॥16॥ ದೃಷ್ಟ್ವಾ ಕನ್ಯಾಂ ತತಃ ಸಾಧುರ್ನಗರೇ ಸಖಭಿಃ ಸಹ । 
ಮಂತ್ರಯಿತ್ವಾ ದ್ರುತಂ ದೂತಂ ಪ್ರೇಷಯಾಮಾಸ ಧರ್ಮವಿತ್‌ ॥17॥ ವಿವಾಹಾರ್ಥಂ 
ಚ ಕನ್ಯಾಯಾ ವರಂ ಶ್ರೇಷ್ಠಂ ವಿಚಾರಯ । ತೇನಾಜ್ಞಪ್ತಶ್ಚ ದೂತೋಃಸ್‌ೌ ಕಾಂಚನಂ 
ನಗರಂ ಯಯೌ ॥18॥ ತಸ್ಮಾದೇಕಂ ವಣಿಕ್ಟುತ್ರಂ ಸಮಾದಾಯಾಗತೋ ಹಿ ಸಃ | 
ದೃಷ್ಟ್ವಾ ತು ಸುಂದರಂ ಬಾಲಂ ವಣಿಕ್ಟುತ್ರಂ ಗುಣಾನ್ವಿತಂ ॥19॥ ಜ್ಞಾತಿಭಿರ್ಬಂಧುಭಿಃ 
ಸಾರ್ಧಂ ಪರಿತುಷ್ಟೇನ ಚೇತಸಾ । ದತ್ತಾವಾನ್‌ ಸಾಧುಪುತ್ರಾಯ ಕನ್ಯಾಂ ವಿಧಿವಿಧಾನತಃ 
20 ತತೋತಭಾಗ್ಯವಶಾತ್‌ ತೇನ ವಿಸ್ಕೃತಂ ವ್ರತಮುತ್ತಮಂ । ವಿವಾಹಸಮಯೇ 
ತಸ್ಕ್ಯಾಸ್ತೇನ ರುಷ್ಟೋ ಭವತ್‌ ಪ್ರಭುಃ ॥211 ತತಃ ಕಾಲೇನ ನಿಯತೋ ನಿಜಕರ್ಮ 
ವಿಶಾರದಃ । ವಾಣಿಜ್ಯಾರ್ಥಂ ತತಃ ಶೀಘ್ರಂ ಜಾಮಾತೃ ಸಹಿತೋ ವಣಿಕ್‌ ॥22॥ 
ರತ್ನಸಾರಪುರೇ ರಮ್ಯೇ ಗತ್ವಾ ಸಿಂಧು ಸಮೀಪತಃ | ವಾಣಿಜ್ಯಮಕರೋತ್‌ 
ಸಾಧುರ್ಜಾಮಾತ್ರಾ ಶ್ರೀಮತಾ ಸಹ ॥23॥ ತೌ ಗತೌ ನಗರೇ ರಮೇ 
ಚಂದ್ರಕೇತೋರ್ನ್ನಪಸ್ಯ ಚ । ಏತಸ್ಮಿನ್ನೇವ ಕಾಲೇ ತು ಸತ್ಯನಾರಾಯಣಃ ಪ್ರಭುಃ 


248 ಭ್ರಷ್ಟಪ್ರತಿಜ್ಜಮಾಲೋಕ್ಯ ಶಾಪಂ ತಸ್ಮೈ ಪ್ರದತ್ತವಾನ್‌ । ದಾರುಣಂ ಕಠಿನಂ 


99 | ಶ್ರೀ ಸತ್ಯನಾರಾಯಣ ವ್ರತ 
ಚಾಸ್ಯ ಮಹದ್‌ ದುಃಖಂ ಭವಿಷ್ಯತಿ ॥25॥ ಏಕಸ್ಮಿಂದಿವಸೇ ರಾಜ್ಞೋ ಧನಮಾದಾಯ 
ತಸ್ಕರಃ । ತತ್ರೈವ ಚಾಗತ ಶ್ಹ್‌ರೋ ವಣಿಜೌ ಯತ್ರ ಸಂಸ್ಥಿತೌ ॥26॥ ತತ್ಪಶ್ಚಾದ್‌ 


ಧಾವಕಾನ್‌ ದೂತಾನ್‌ ದೃಷ್ಟವಾ ಭೀತೇನ ಚೇತಸಾ । ಧನಂ ಸಂಸ್ಥಾಪ್ಯ ತತ್ರೈವ ಸತು 


ಶೀಘ್ರಮಲಕ್ಷಿತಃ ॥27॥ ತತೋ ದೂತಾಃಸಮಾಯಾತಾ ಯತ್ರಾಸ್ತೇ ಸಜ್ಜನೋ ವಣಿಕ್‌ । 
ದೃಷ್ಟ್ವಾ ನೃಪಧನಂ ತತ್ರ ಬದ್ಧ್ವಾ $5ನೀತ್‌ ವಣಿಕ್ಲುತೌ ॥281 ಹರ್ಷೇಣ 
ಧಾವಮಾನಾಶ್ಚ ಪ್ರೋಚುರ್ನ್ನಪಸಮೀಪತಃ । ತಸ್ಥರೌ ದ್ವ, ಸಮಾನೀತ್‌ 
ವಿಲೋಕ್ಯಾಜ್ಞಾಪಯ ಪ್ರಭೋ ॥29॥ ರಾಜ್ಞಾಂಇಜ್ಜಪ್ತಾಸ್ತತಃ ಶೀಘ್ರಂ ದೃಢಂ ಬದ್ದ್ವಾ 
ತು ತಾ ವುಭೌ । ಸ್ಥಾಪಿತ್‌ ದ್ವ ಮಹಾದುರ್ಗೇ ಕಾರಾಗಾರೇತವಿಚಾರತೆಃ ॥30॥ 
ಮಾಯಯಾ ಸತ್ಯದೇವಸ್ಯ ನ ಶ್ರುತಂ ಕೈಸ್ತಯೋರ್ವಚಃ । ಅತಸ್ತಯೋರ್ಧನಂ ರಾಜ್ಞಾ 
ಗೃಹೀತಂ ಚಂದ್ರಕೇತುನಾ ॥31॥ ತಚ್ಛಾಪಾಚ್ಚ ತಯೋರ್ಗೇಹೇ ಭಾರ್ಯಾ ಚೈವಾತಿ 
ದುಃಖಿತಾ । ಜೌರೇಣಾಪಹೃತಂ ಸರ್ವಂ ಗೃಹೇ ಯಚ್ಚ ಸ್ಥಿತಂ ಧನಂ ॥32॥ 
ಆಧಿವ್ಯಾಧಿಸಮಾಯುಕ್ತಾ ಕ್ಷುತ್ಲಿಪಾಶಾತಿ ದುಃಖಿತಾ । ಅನ್ನಚಿಂತಾಪರಾ ಭೂತ್ವಾ 
ಬಭ್ರಾಮ ಚ ಗೃಹೇ ಗೃಹೇ । ಕಲಾವತೀ ತು ಕನ್ಯಾಪಿ ಬಭ್ರಾಮ ಪ್ರತಿವಾಸರಂ ॥33॥ 
ಏಕಸ್ಮಿನ್‌ ದಿವಸೇ ಯಾತಾ ಕ್ಷುಧಾರ್ತಾ ದ್ವಿಜಮಂದಿರಂ । ಗತ್ವಾಂಪಶ್ಯದ್‌ ವ್ರತಂ ತತ್ರ 
ಸತ್ಯನಾರಾಯಣಸ್ಯ ಚ ॥34॥ ಉಪವಿಶ್ಯ ಕಥಾಂ ಶ್ರುತ್ವಾ ವರಂ ರ್ಪ್ರಾಥಢಿತವತ್ಯಪಿ । 
ಪ್ರಸಾದ ಭಕ್ಷಣಂ ಕೃತ್ವಾ ಯಯೌ ರಾತ್ರೌ ಗೃಹಂ ಪ್ರತಿ ॥35॥ ಮಾತಾ ಕಲಾವತೀಂ 
ಕನ್ಯಾಂ ಕಥಯಾಮಾಸ ಪ್ರೇಮತಃ । ಪುತ್ರಿ ರಾತ್ರೌ ಸ್ಥಿತಾ ಕುತ್ರ ಕಿಂ ತೇ ಮನಸಿ ವರ್ತತೇ 
॥36॥ ಕನ್ಯಾ ಕಲಾವತೀ ಪ್ರಾಹ ಮಾತರಂ ಪ್ರತಿ ಸತ್ವರಂ । ದ್ವಿಜಾಲಯೇ ವ್ರತಂ 
ಮಾತರ್ದೃಷ್ಟಂ ವಾಂಛಿತಸಿದ್ದಿದಂ ॥37॥ ತಚ್ಛ್ರುತ್ವಾ ಕನ್ಯಕಾ ವಾಕ್ಯಂ ವ್ರತಂ ಕರ್ತುಂ 
ಸಮುದ್ಯತಾ । ಸಾ ಮುದಾ ತು ವಣಿಗ್ಸಾರ್ಯಾ ಸತ್ಯನಾರಾಯಣಸ್ಯ ಚ ॥38॥ ವ್ರತಂ 
ಚಕ್ರೇ ಸೈವ ಸಾಧ್ವೀ ಬಂಧುಭಿಃ ಸ್ವಜನ್ಮೈೆಃ ಸಹ 1 ಭರ್ತೃಜಾಮಾತರ್‌ೌ 
ಕ್ಲಿಪ್ರಮಾಗಚ್ಛೇತಾಂ ಸ್ವಮಾಶ್ರಮಂ ॥39॥ ಅಪರಾಧಂ ಚ ಮೇ ಭರ್ತುರ್ಜಾಮಾತುಃ 


ಕ್ಷಂತುಮರ್ಹಸಿ । ವ್ರತೇನಾನೇನ ತುಷ್ಬೋಃಸ್‌ ಸತ್ಯನಾರಾಯಣಃ ಪುನಃ ॥40॥ 


ಶ್ರೀ ಸತ್ಯನಾರಾಯಣ ವ್ರತ | 100 
ದರ್ಶಯಾಮಾಸ ಸ್ವಪ್ನಂ ಹೀ ಚಂದ್ರಕೇತುಂ ನೃಪೋತ್ತಮಂ । ಬಂದಿನೌ ಮೋಚಯ 
ಪ್ರಾತರ್ವಣಿಜ್‌ ನೃಪಸತ್ತಮ ॥41॥ ದೇಯಂ ಧನಂ ಚ ತತ್ಸರ್ವಂ ಗೃಹೀತಂ ಯತ್‌ 
ತ್ವಯಾಧುನಾ । ನೋ ಚೇತ್‌ ತ್ವಾಂ ನಾಶಯಿಷ್ಯಾಮಿ ಸರಾಜ್ಯಧನಪುತ್ರಕೆಂ ॥42॥ 
ಏವಮಾಭಾಷ್ಯ ರಾಜಾನಂ ಧ್ಯಾನಗಮ್ಯೋತಭವತ್‌ ಪ್ರಭುಃ । ತತಃ ಪ್ರಭಾತಸಮಯೇ 
ರಾಜಾ ಚ ಸ್ವಜನೈಃ ಸಹ ॥43॥ ಉಪವಿಶ್ಯ ಸಭಾಮಧ್ಯೇ ಪ್ರಾಹ ಸ್ವಪ್ನಂ ಜನಂ ಪ್ರತಿ 
| ಬದ್ಮೌ ಮಹಾಜನ್‌ ಶೀಘ್ರಂ ಮೋಚಯ ದಾ ವಣಿಕ್ಸುತ್‌ೌ ॥44॥ ಇತಿ ರಾಜ್ಞೋ 
ವಚಃ ಶ್ರುತ್ವಾ ಮೋಚಯಿತ್ವಾ ಮಹಾಜನೌ । ಸಮಾನೀಯ ನೃಪಸ್ಯಾಗ್ರೇ ಪ್ರಾಹುಸ್ತೇ 
ವಿನಯಾನ್ವಿತಾಃ ॥45॥ ಆನೀತೌ ದ್ವೌ ವಣಿಕ್ಟುತೌ ಮುಕ್ತ್‌ ನಿಗಡಬಂಧನಾತ್‌ । 
ತತೋ ಮಹಾಜನ್‌ ನತ್ವಾ ಚಂದ್ರಕೇತುಂ ನೃಪೋತ್ತಮಂ ॥46॥ ಸ್ಮರಂತೌ ಪೂರ್ವ 
ವೃತ್ತಾಂತಂ ನೋಚತುರ್ಭಯವಿಹ್ವಲ್‌ । ರಾಜಾ ವಣಿಕ್ಸುತ್‌ ವೀಕ್ಷ್ಯ ವಚಃ 
ಪ್ರೋವಾಚ ಸಾದರಂ ॥47॥ ದೇವಾತ್‌ ಪ್ರಾಪ್ತಂ ಮಹದ್ದುಃಖಮಿದಾನೀಂ ನಾಸ್ತಿ ವೈ 
ಭಯಂ । ತದಾ ನಿಗಡಸಂತ್ಯಾಗಂ ಕ್ಷೌರಕರ್ಮಾದ್ಯಕಾರಯತ್‌ ॥48॥ ವಸ್ತ್ರಾಲಂಕಾರಕಂ 
ದತ್ತ್ವಾ ಪರಿತೋಷ್ಯ ನೃಪಶ್ಚ ತೌ । ಪುರಸ್ಕೃತ್ಯ ವಣಿಕ್ಟುತ್ರೌ ವಚಸಾ*ತೋಷಯದ್‌ 
ಭೃಶಂ ॥49॥ ಪುರಾನೀತಂ ತು ಯದ್‌ ದ್ರವ್ಯಂ ದ್ವಿಗುಣೀಕೃತ್ಯ ದತ್ತವಾನ್‌ । 
ಪ್ರೋವಾಚ ಚ ತತೋ ರಾಜಾ ಗಚ್ಛ ಸಾಧೋ ನಿಜಾಶ್ರಮಂ ॥50॥ ರಾಜಾನಂ 
ಪ್ರಣಿಪತ್ಯಾಹ ಗಂತವ್ಯಂ ತ್ವತ್ವ್ರಸಾದತಃ । ಇತ್ಯುಕ್ತ್ವಾ ತೌ ಮಹಾವೈಶ್ಥ್‌ ಜಗ್ಮತುಃ 
ಸ್ವಗೃಹಂ ಪ್ರತಿ ॥51 ಇತಿ ಶ್ರೀಸ್ಥಂದ ಪುರಾಣೇ ರೇವಾಖಂಡೇ ಶ್ರೀಸತ್ಯನಾರಾಯಣ 


ವ್ರತಕಥಾಯಾಂ ತೃತೀಯೋಂಧ್ಯಾಯಃ ॥3॥ 


10.4 ಅಥ ಚತುರ್ಥೋಂಧ್ಯಾಯಃ 

ಸೂತ ಉವಾಚ । ಯಾತ್ರಾಂ ತು ಕೃತವಾನ್‌ ಸಾಧುರ್ಮಂಗಲಾಯನಪೂರ್ವಿಕಾಂ । 
ಬ್ರಾಹ್ಮಣೇಭ್ಯೋ ಧನಂ ದತ್ತಾ ತದಾ ತು ನಗರಂ ಯಯೌ ॥1॥ ಕಿಯದ್‌ ದೂರೇ 
ಗತೇ ಸಾಧೋ ಸತ್ಯನಾರಾಯಣಃ ಪ್ರಭುಃ । ಜಿಜ್ಞಾಸಾಂ ಕೃತವಾನ್‌ ಸಾಧೌ ಕಿಮಸ್ತಿ ತವ 
ನೌಸ್ಥಿತಂ ॥2॥ ತತೋ ಮಹಾಜನ್‌ ಮತ್ತ್‌ ಹೇಲಯಾ ಚ ಪ್ರಹಸ್ಯ ವೈ । ಕಥಂ 


101 | ಶ್ರೀ ಸತ್ಯನಾರಾಯಣ ವ್ರತ 

ಪೃಚ್ಛಸಿ ಭೋ ದಂಡಿನ್‌ ಮುದ್ರಾಂ ನೇತುಂ ಕಿಮಿಚ್ಛಸಿ ॥3॥ ಲತಾಪತ್ರಾದಿಕಂ ಚೈವ 
ವರ್ತತೇ ತರಣೌ ಮಮ । ನಿಷ್ಮುರಂ ಚ ವಚಃ ಶ್ರುತ್ವಾ ಸತ್ಯಂ ಭವತು ತೇ ವಚಃ ॥4॥ 
ಏವಮುಕ್ವ್ವಾ ಗತಃ ಶೀಘ್ರಂ ದಂಡೀ ತಸ್ಯ ಸಮೀಪತಃ । ಕಿಯದ್‌ ದೂರೇ ತತೋ ಗತ್ವಾ 
ಸ್ಥಿತಃ ಸಿಂಧು ಸಮೀಪತಃ ॥5॥ ಗತೇ ದಂಡಿನಿ ಸಾಧುಶ್ಚ ಕೃತನಿತ್ಯಕ್ರಿಯಸ್ತದಾ । 
ಉತ್ಥಿತಾಂ ತರಣೀಂ ದೃಷ್ಟ್ವಾ ವಿಸ್ಮಯಂ ಪರಮಂ ಯಯ್‌ ॥6॥ ದೃಷ್ಟ್ವಾ 
ಲತಾದಿಕಂ ಚೈವ ಮೂರ್ಚ್ಚಿತೋ ನ್ಯಪತದ್‌ ಭುವಿ 1 ಲಬ್ಲಸಂಜ್ಞೋ 
ವಣಿಕ್ಟುತ್ರಸ್ತತಶ್ಚಿಂತಾನ್ವಿತೋಳಭವತ್‌ ॥7॥ ತದಾ ತು ದುಹಿತುಃ ಕಾಂತೋ ವಚನಂ 
ಚೇದಮಬ್ರವೀತ್‌ । ಕಿಮರ್ಥಂ ಕ್ರಿಯತೇ ಶೋಕಃ ಶಾಪೋ ದತ್ತಶ್ಚ ದಂಡಿನಾ ॥8॥ 
ಶಕ್ಕತೇ ತೇನ ಸರ್ವಂ ಹಿ ಕರ್ತುಂ ಚಾತ್ರ ನ ಸಂಶಯಃ । ಅತಸ್ತಚ್ಛರಣಂ ಯಾಮೋ 
ವಾಂಛತಾರ್ಥೋ ಭವಿಷ್ಯತಿ ॥9॥ ಜಾಮಾತುರ್ವಚನಂ ಶ್ರುತ್ವಾ ತತ್ಸಕಾಶಂ ಗತಸ್ತದಾ 
| ದೃಷ್ಟ್ವಾ ಚ ದಂಡಿನಂ ಭಕ್ತ್ಯಾ ನತ್ವಾ ಪ್ರೋವಾಚ ಸಾದರಂ ॥10॥ ಕ್ಷಮಸ್ವ 
ಚಾಪರಾಧಂ ಮೇ ಯದುಕ್ತಂ ತವ ಸನ್ನಿಧೌ । ಏವಂ ಪುನಃ ಪುನರ್ನತ್ವಾ 
ಮಹಾಶೋಕಾಕುಲೋತಭವತ್‌ ॥11॥ ಪ್ರೋವಾಚ ವಚನಂ ದಂಡೀ ವಿಲಪಂತಂ 
ವಿಲೋಕ್ಯ ಚ । ಮಾ ರೋದೀಃ ಶೃಣುಮದ್ವಾಕ್ಯ್ಕಂ ಮಮ ಪೂಜಾಬಹಿರ್ಮುಖಃ ॥12॥ 
ಮಮಾಜ್ಞಯಾ ಚ ದುರ್ಬುದ್ದೇ ಲಬ್ದಂ ದುಃಖಂ ಮುಹುರ್ಮುಹುಃ । ತಚ್ಛ್ರುತ್ವಾ 
ಭಗವದ್ವಾಕ್ಕಂ ಸ್ತುತಿಂ ಕರ್ತುಂ ಸಮುದ್ಯತಃ ॥131 ಸಾಧುರುವಾಚ । 
ತ್ವನ್ಮಾಯಾಮೋಹಿತಾಃ ಸರ್ವೇ ಬ್ರಹ್ಮಾದ್ಯಾಸ್ತ್ರಿದಿವೌಕಸಃ । ನ ಜಾನಂತಿ ಗುಣಾನ್‌ 
ರೂಪಂ ತವಾಶ್ಚರ್ಯಮಿದಂ ಪ್ರಭೋ ॥141 ಮೂಢೋಇಹಂ ತ್ವಾಂ ಕಥಂ ಜಾನೇ 
ಮೋಹಿತಸ್ತವಮಾಯಯಾ । ಪ್ರಸೀದ ಪೂಜಯಿಷ್ಯಾಮಿ ಯಥಾವಿಭವವಿಸ್ತರೈಃ ॥15॥ 
ಪುರಾ ವಿತ್ತಂ ಚ ತತ್‌ ಸರ್ವಂ ತ್ರಾಹಿ ಮಾಂ ಶರಣಾಗತಂ । ಶ್ರುತ್ವಾ ಭಕ್ತಿಯುತಂ ವಾಕ್ಯಂ 
ಪರಿತುಷ್ಟೋ ಜನಾರ್ದನಃ ॥16॥ ವರಂ ಚ ವಾಂಛಿತಂ ದತ್ತಾ ತತ್ರೈವಾಂತರ್ದಧೇ 
ಹರಿಃ । ತತೋ ನಾವಂ ಸಮಾರೂಹ್ಯ ದೃಷ್ಟಾ ವಿತ್ತಪ್ರಪೂರಿತಾಂ ॥17॥ ಕೃಪಯಾ 


ಸತ್ಯದೇವಸ್ಯ ಸಫಲಂ ವಾಂಛಿತಂ ಮಮ । ಇತ್ಯುಕ್ತ್ವಾ ಸ್ವಜನೈಃ ಸಾರ್ಧಂ ಪೂಜಾಂ 


ಶ್ರೀ ಸತ್ಯನಾರಾಯಣ ವ್ರತ | 102 
ಕೃತ್ವಾ ಯಥಾವಿಧಿ ॥18॥ ಹರ್ಷೇಣ ಚಾಭವತ್‌ ಪೂರ್ಣಃಸತ್ಯದೇವಪ್ರಸಾದತಃ । 
ನಾವಂ ಸಂಯೋಜ್ಯ ಯತ್ನೇನ ಸ್ವದೇಶಗಮನಂ ಕೃತಂ ॥19॥ ಸಾಧುರ್ಜಾಮಾತರಂ 
ಪ್ರಾಹ ಪಶ್ಯ ರತ್ನಪುರೀಂ ಮಮ । ದೂತಂ ಚ ಪ್ರೇಷಯಾಮಾಸ ನಿಜವಿತ್ತಸ್ಯ ರಕ್ಷಕಂ 
॥20॥ ತತೋ ಸ್‌ ನಗರಂ ಗತ್ವಾ ಸಾಧುಭಾರ್ಯಾಂ ವಿಲೋಕ್ಯ ಚ । ಪ್ರೋವಾಚ 
ವಾಂಛಿತಂ ವಾಕ್ಯಂ ನತ್ವಾ ಬದ್ಧಾಂಜಲಿಸ್ತದಾ ॥21॥ ನಿಕಟೇ ನಗರಸ್ಕೈವ ಜಾಮಾತ್ರಾ 
ಸಹಿತೋ ವಣಿಕ್‌ ।ಟ ಆಗತೋ ಬಂಧುವರ್ಗೈಶ್ಚ ವಿತ್ತೈಶ್ವ ಬಹುಭಿರ್ಯುತಃ ॥22॥ 
ಶ್ರುತ್ವಾ ದೂತಮುಖಾದ್ವಾಕ್ಯಂ ಮಹಾಹರ್ಷವತೀ ಸತೀ । ಸತ್ಯಪೂಜಾಂ ತತಃ ಕೃತ್ವಾ 
ಪ್ರೋವಾಚ ತನುಜಾಂ ಪ್ರತಿ ॥23॥ ವ್ರಜಾಮಿ ಶೀಘ್ರಮಾಗಚ್ಛ ಸಾಧುಸಂದರ್ಶನಾಯ 
ಚ । ಇತಿ ಮಾತೃವಚಃ ಶ್ರುತ್ವಾ ವ್ರತಂ ಕೃತ್ವಾ ಸಮಾಪ್ಯ ಚ ॥24॥ ಪ್ರಸಾದಂ ಚ 
ಪರಿತ್ಯಜ್ಯ ಗತಾ ಸಾಂಪಿ ಪತಿಂ ಪ್ರತಿ | ತೇನ ರುಷ್ಟಾಃ ಸತ್ಯದೇವೋ ಭರ್ತಾರಂ ತರಣಿಂ 
ತಥಾ ॥25॥ ಸಂಹೃತ್ಯ ಚ ಧನೈಃ ಸಾರ್ಧಂ ಜಲೇ ತಸ್ಯಾವಮಜ್ಜಯತ್‌ । ತತಃ ಕಲಾವತೀ 
ಕನ್ಯಾ ನ ವಿಲೋಕ್ಯ ನಿಜಂ ಪತಿಂ ॥26॥ ಶೋಕೇನ ಮಹತಾ ತತ್ರ ರುದಂತೀ ಚಾಪತದ್‌ 
ಭುವಿ | ದೃಷ್ಟ್ವಾ ತಥಾವಿಧಾಂ ನಾವಂ ಕನ್ಯಾಂ ಚ ಬಹುದುಃಖಿತಾಂ ॥27॥ ಭೀತೇನ 
ಮನಸಾ ಸಾಧುಃ ಕಿಮಾಶ್ಚರ್ಯಮಿದಂ ಭವೇತ್‌ । ಚಿಂತ್ಯಮಾನಾಶ್ಚ ತೇ ಸರ್ವೇ 
ಬಭೂವುಸ್ತರಿವಾಹಕಾಃ ॥28॥ ತತೋ ಲೀಲಾವತೀ ಕನ್ಯಾಂ ದೃಷ್ಟ್ವಾ ಸಾ 
ವಿಹ್ವಲಾಳಭವತ್‌ | ವಿಲಲಾಪಾತಿದುಃಖೇನ ಭರ್ತಾರಂ ಚೇದಮಬ್ರವೀತ ॥29॥ 
ಇದಾನೀಂ ನೌಕಯಾ ಸಾರ್ಧಂ ಕಥಂ ಸೋಳಭೂದಲಕ್ಷಿತಃ । ನ ಜಾನೇ ಕಸ್ಯ ದೇವಸ್ಯ 
ಹೇಲಯಾ ಚೈವ ಸಾ ಹೃತಾ ॥30॥ ಸತ್ಯದೇವಸ್ಯ ಮಾಹಾತ್ಮ್ಯಂ ಜ್ಞಾತುಂ ವಾ ಕೇನ 
ಶಕ್ಯತೇ । ಇತ್ಯುಕ್ವ್ವಾ ವಿಲಲಾಪೈವ ತತಶ್ಚ ಸ್ವಜನೈಃ ಸಹ ॥31॥ ತತೋ ಲೀಲಾವತೀ 
ಕನ್ಯಾಂ ಕ್ರೌಡೇ ಕೃತ್ವಾ ರುರೋದ ಹ । ತತಃಕಲಾವತೀ ಕನ್ಯಾ ನಷ್ಟೇ ಸ್ವಾಮಿನಿ 
ದುಃಖಿತಾ ॥32॥ ಗೃಹೀತ್ವಾ ಪಾದುಕೇ ತಸ್ಯಾನುಗತುಂ ಚ ಮನೋದಧೇ । 
ಕನ್ಯಾಯಾಶ್ಚರಿತಂ ದೃಷ್ಟ್ವಾ ಸಭಾರ್ಯಃ ಸಜ್ಜನೋ ವಣಿಕ್‌ ॥33॥ ಅತಿಶೋಕೇನ 
ಸಂತಪ್ತಶ್ಚಿಂತಯಾಮಾಸ ಧರ್ಮವಿತ್‌ | ಹೃತಂ ವಾ ಸತ್ಯದೇವೇನ ಭ್ರಾಂತೋ$ಹಂ 


103 | ಶ್ರೀ ಸತ್ಯನಾರಾಯಣ ವ್ರತ 

ಸತ್ಯಮಾಯಯಾ ॥34॥ ಸತ್ಯಪೂಜಾಂ ಕರಿಷ್ಯಾಮಿ ಯಥಾವಿಭವವಿಸ್ತರೈಃ । ಇತಿ 
ಸರ್ವಾನ್‌ ಸಮಾಹೂಯ ಕಥಯಿತ್ವಾ ಮನೋರಥಂ ॥35॥ ನತ್ವಾ ಚ ದಂಡವದ್‌ 
ಭೂಮೌ ಸತ್ಯದೇವಂ ಪುನಃ ಪುನಃ | ತತಸ್ತುಷ್ಟಃ ಸತ್ಯದೇವೋ ದೀನಾನಾಂ ಪರಿಪಾಲಕಃ 
136 ಜಗಾದ ವಚನಂ ಚೈನಂ ಕೃಪಯಾ ಭಕ್ತವತ್ಸಲಃ । ತ್ಯಕ್ತ್ವಾ ಪ್ರಸಾದಂ ತೇ ಕನ್ಯಾ 
ಪತಿಂ ದ್ರಷ್ಟುಂ ಸಮಾಗತಾ ॥37॥ ಅತೋ ದೃಷ್ಟೋಇಂಭವತ್ತಸ್ಯಾಃ ಕನ್ಯಕಾಯಾಃ 
ಪತಿರ್ಧ್ರುವಂ । ಗೃಹಂ ಗತ್ವಾ ಪ್ರಸಾದಂ ಚ ಭುಕ್ವ್ವಾ ಸಾ*6ಯಾತಿ ಚೇತ್ಪುನಃ ॥38॥ 
ಲಬ್ಧಭರ್ತ್ರೀ ಸುತಾ ಸಾಧೋ ಭವಿಷ್ಯತಿ ನ ಸಂಶಯಃ । ಕನ್ಯಕಾ ತಾದೃಶಂ ವಾಕ್ಯಂ 
ಶ್ರುತ್ವಾ ಗಗನಮಂಡಲಾತ್‌ ॥39॥ ಕ್ಷಿಪ್ರಂ ತದಾ ಗೃಹಂ ಗತ್ವಾ ಪ್ರಸಾದಂ ಚ ಬುಭೋಜ 
ಸಾ | ಪಶ್ಚಾತ್‌ ಸಾ ಪುನರಾಗತ್ಯ ದದರ್ಶ ಸ್ವಜನಂ ಪತಿಂ ॥40॥ ತತಃ ಕಲಾವತೀ ಕನ್ಯಾ 
ಜಗಾದ ಪಿತರಂ ಪ್ರತಿ । ಇದಾನೀಂ ಚ ಗೃಹಂ ಯಾಹಿ ವಿಲಂಬಂ ಕುರುಷೇ ಕಥಂ ॥41॥ 
ತಚ್ಛ್ರುತ್ವಾ ಕೆನ್ಯಕಾವಾಕ್ಯಂ ಸಂತುಷ್ಟೋಳಭೂದ್ವಣಿಕ್ಸುತಃ | ಪೂಜನಂ ಸತ್ಯದೇವಸ್ಯ 
ಕೃತ್ವಾ ವಿಧಿವಿಧಾನತಃ 142 ಧನೈರ್ಬಂಧುಗಣೈಃ ಸಾರ್ಧಂ ಜಗಾಮ ನಿಜಮಂದಿರಂ । 
ಪೌರ್ಣಮಾಸ್ಕ್ಯಾಂ ಚ ಸಂಕ್ರಾಂತೌ ಕೃತವಾನ್‌ ಸತ್ಯಸ್ಯ ಪೂಜನಂ ॥43॥ ಇಹಲೋಕೇ 
ಸುಖಂ ಭುಕ್ತ್ವಾ ಚಾಂತೇ ಸತ್ಯಪುರಂ ಯಯೌ ॥44॥ ಇತಿ ಶ್ರೀಸ್ಕಂದ ಪುರಾಣೇ 
ರೇವಾಖಂಡೇ ಶ್ರೀಸತ್ಯನಾರಾಯಣ ವ್ರತಕಥಾಯಾಂ ಚತುರ್ಥೋಂಧ್ಯಾಯಃ ॥4॥ 


10.5 ಅಥ ಪಂಚಮೋತಧ್ಯಾಯಃ 

ಸೂತ ಉವಾಚ । ಅಥಾನ್ಯಚ್ಚ ಪ್ರವಕ್ಷ್ಯಾಮಿ ಶ್ರುಣುಧ್ವಂ ಮುನಿಸತ್ತಮಾಃ । ಆಸೀತ್‌ 
ತುಂಗಧ್ವಜೋ ರಾಜಾ ಪ್ರಜಾಪಾಲನತತ್ಪರಃ ॥1॥ ಪ್ರಸಾದಂ ಸತ್ಯದೇವಸ್ಯ ತ್ಯಕ್ತ್ವಾ 
ದುಃಖಮವಾಪ ಸಃ | ಏಕದಾ ಸ ವನಂ ಗತ್ವಾ ಹತ್ವಾ ಬಹುವಿಧಾನ್‌ ಪಶೂನ್‌ ॥2॥ 
ಆಗತ್ಯ ವಟಮೂಲಂ ಚ ದೃಷ್ಟ್ವಾ ಸತ್ಯಸ್ಯ ಪೂಜನಂ । ಗೋಪಾಃ ಕುರ್ವಂತಿ ಸಂತುಷ್ಟಾ 
ಭಕ್ತಿಯುಕ್ತಾಃ ಸ ಬಾಂಧವಾಃ ॥3॥ ರಾಜಾ ದೃಷ್ಟ್ವಾ ತು ದರ್ಪೇಣ ನ ಗತೋ ನ 
ನನಾಮ ಸಃ । ತತೋ ಗೋಪಗಣಾಃ ಸರ್ವೇ ಪ್ರಸಾದಂ ನೃಪಸನ್ನಿಧೌ ॥4॥ ಸಂಸ್ಥಾಪ್ಯ 


ಪುನರಾಗತ್ಯ ಭುಕ್ತತ್ವಾ ಸರ್ವೇ ಯಥೇಪ್ಲಿತಂ । ತತಃ ಪ್ರಸಾದಂ ಸಂತ್ಯಜ್ಯ ರಾಜಾ 


ಶ್ರೀ ಸತ್ಯನಾರಾಯಣ ವ್ರತ | 104 
ದುಃಖಮವಾಪ ಸಃ ॥5॥ ತಸ್ಯ ಪುತ್ರಶತಂ ನಷ್ಟಂ ಧನಧಾನ್ಯಾದಿಕಂ ಚ ಯತ್‌ । 
ಸತ್ಯದೇವೇನ ತತ್ಸರ್ವಂ ನಾಶಿತಂ ಮಮ ನಿಶ್ಚಿತಂ ॥6॥ ಅತಸ್ತತ್ರೈವ ಗಚ್ಛಾಮಿ ಯತ್ರ 
ದೇವಸ್ಯ ಪೂಜನಂ । ಮನಸಾ ತು ವಿನಿಶ್ಚಿತ್ಯ ಯಯೌ ಗೋಪಾಲಸನ್ನಿಧೌ ॥7॥ 
ತತೋತಸ್‌ ಸತ್ಯದೇವಸ್ಯ ಪೂಜಾಂ ಗೋಪಗಣೈಃಸಹ । ಭಕ್ತಿಶ್ರದ್ಧಾನ್ವಿತೋ ಭೂತ್ವಾ 
ಚಕಾರ ವಿಧಿನಾ ನೃಪಃ ॥8॥ ಸತ್ಯದೇವಪ್ರಸಾದೇನ ಧನಪುತ್ರಾನ್ವಿತೋ೪ಭವತ್‌ । 
ಇಹಲೋಕೇ ಸುಖಂ ಭುಕ್ಮತ್ವಾ ಚಾಂತೇ ಸತ್ಯಪುರಂ ಯಯೌ ॥9॥ ಯ ಇದಂ ಕುರುತೇ 
ಸತ್ಯವ್ರತಂ ಪರಮದುರ್ಲಭಂ । ಶೃಣೋತಿ ಚ ಕಥಾಂ ಪುಣ್ಯಾಂ ಭಕ್ತಿಯುಕ್ತಃ 
ಫಲಪ್ರದಾಂ ॥10॥ ಧನಧಾನ್ಯಾದಿಕಂ ತಸ್ಯ ಭವೇತ್‌ ಸತ್ಯಪ್ರಸಾದತಃ । ದರಿದ್ರೋ 
ಲಭತೇ ವಿತ್ತಂ ಬದ್ದೋ ಮುಚ್ಯೇತ ಬಂಧನಾತ್‌ ॥11॥ ಭೀತೋ ಭಯಾತ್‌ 
ಪ್ರಮುಚ್ಯೇತ ಸತ್ಯಮೇವ ನ ಸಂಶಯಃ । ಈಪ್ಲಿತಂ ಚ ಫಲಂ ಭುಕ್ತ್ವಾ ಚಾಂತೇ 
ಸತ್ಯಪುರಂವ್ರಜೇತ್‌ ॥121 ಇತಿ ವಃ ಕಥಿತಂ ವಿಪ್ರಾಃ ಸತ್ಯನಾರಾಯಣವ್ರತಂ । ಯತ್‌ 
ಕೃತ್ವಾ ಸರ್ವದುಃಖೇಭ್ಯೋ ಮುಕ್ತೋ ಭವತಿ ಮಾನವಃ ॥131 ವಿಶೇಷತಃ ಕಲಿಯುಗೇ 
ಸತ್ಯಪೂಜಾ ಫಲಪ್ರದಾ । ಕೇಚಿತ್‌ ಕಾಲಂ ವದಿಷ್ಯಂತಿ ಸತ್ಯಮೀಶಂ ತಮೇವ ಚ ॥14॥ 
ಸತ್ಯನಾರಾಯಣಂ ಕೇಚಿತ್‌ ಸತ್ಯದೇವಂ ತಥಾಪರೇ । ನಾನಾರೂಪಧರೋ ಭೂತ್ವಾ 
ಸರ್ವೇಷಾಮೀಪ್ಲಿತಪ್ರದಂ ॥15॥ ಭವಿಷ್ಯತಿ ಕಲೌ ಸತ್ಯವ್ರತರೂಪೀ ಸನಾತನಃ । 
ಶ್ರೀವಿಷ್ಣುನಾ ಧೃತಂ ರೂಪಂ ಸರ್ವೇಷಾಮೀಪ್ಲಿತಪ್ರದಂ ॥16॥ ಯ ಇದಂ ಪಠತೇ 
ನಿತ್ಯಂ ಶೃಣೋತಿ ಮುನಿಸತ್ತಮಾಃ । ತಸ್ಯ ನಶ್ಯಂತಿ ಪಾಪಾನಿ ಸತ್ಯದೇವಪ್ರಸಾದತಃ 
117 ವ್ರತಂ ಯೈಸ್ತು ಕೃತಂ ಪೂರ್ವಂ ಸತ್ಯನಾರಾಯಣಸ್ಯ ಚ । ತೇಷಾಂ 
ತ್ವಪರಜನ್ಮಾನಿ ಕಥಯಾಮಿ ಮುನೀಶ್ವರಾಃ 1181 
ಶತಾನಂದೋಮಹಾಪ್ರಾಜ್ಞಃಸುದಾಮಾಬ್ರಾಹ್ಮಣೋ ಹ್ಯಭೂತ್‌ । ಶಸ್ಮಿಂಜನ್ಮನಿ 
ಶ್ರೀಕೃಷ್ಣಂ ಧ್ಯಾತ್ವಾ ಮೋಕ್ಷಮವಾಪ ಹ ॥19॥ ಕಾಷ್ಠಭಾರವಹೋ ಭಿಲ್ಲೋ 
ಗುಹರಾಜೋ ಬಭೂವ ಹ । ತಸ್ಮಿಂಜನ್ಮನಿ ಶ್ರೀರಾಮಂ ಸೇವ್ಯ ಮೋಕ್ಷಂ ಜಗಾಮ ವೈ 
201. ಉಲ್ಮಾಮುಖೋ ಮಹಾರಾಜೋ ನೃಪೋ ದಶರಥೋಇಳಭವತ್‌ 


105 | ಶ್ರೀ ಸತ್ಯನಾರಾಯಣ ವ್ರತ 

ಶ್ರೀರಂಗನಾಥಂ ಸಂಪೂಜ್ಯ ಶ್ರೀವೈಕುಂಠಂ ತದಾಗಮತ್‌ ॥21॥ ರ್ಧಾಮಿಕಃ 
ಸತ್ಯಸಂಧಶ್ಚ ಸಾಧುರ್ಮೋರಧ್ವಜೋಇಭವತ್‌ । ದೇಹಾರ್ಧಂ ಕ್ರಕಚೈೆಶ್ಚಿತ್ತ್ವಾ ದತ್ವಾ 
ಮೋಕ್ಷಮವಾಪ ಹ ॥22॥ ತುಂಗಧ್ವಜೋ ಮಹಾರಾಜಃ ಸ್ವಾಯಂಭುವೋಇಳಭವತ್‌ ಕಿಲ 
| ಸರ್ವಾನ್‌ ಭಾಗವತಾನ್‌ ಕೃತ್ವಾ ಶ್ರೀವೈಕುಂಠಂ ತದಾತಗಮತ್‌ ॥23॥ ಭೂತ್ವಾ 
ಗೋಪಾಶ್ಚ ತೇ ಸರ್ವೇ ವ್ರಜಮಂಡಲವಾಸಿನಃ । ನಿಹತ್ಯ ರಾಕ್ಷಸಾನ್‌ ಸರ್ವಾನ್‌ 
ಗೋಲೋಕಂ ತು ತದಾ ಯಯುಃ ॥24॥ ॥ಇತಿ ಶ್ರೀಸ್ಮಂದಪುರಾಣೇ ರೇವಾಖಂಡೇ 
ಶ್ರೀಸತ್ಯನಾರಾಯಣ ವ್ರತಕಥಾಯಾಂ ಪಂಚಮೋಇಧ್ಯಾಯಃ ॥5॥ 


ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ವ್ರತ ಕಥಾ 
ಶ್ರವಣಂ ಸಮರ್ಪಯಾಮಿ ॥ 


11 ಶ್ರೀ ಸತ್ಯನಾರಾಯಣ ವ್ರತದ ಕಥೆ (ಗದ್ಯ) 
ಶ್ರೀ ಮಹಾಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಯಣನಿಗೆ ನಮಸ್ಕಾರಗಳು. 


11.1 1ನೇ ಅಧ್ಯಾಯ 

ನೈಮಿಷ್ಯವೆಂಬ ಅರಣ್ಯದಲ್ಲಿ ವಾಸಿಸುವ ಮೊದಲಾದ ಯಷಿಗಳು ಪುರಾಣಗಳನ್ನು 
ಇ ಸೂತಪುರಾಣಿಕನನ್ನು ಕುರಿತು ಒಂದು ದಿನ ಮಾನವರ ಹಿತಾರ್ಥವಾಗಿ 
ಪ್ರಶ್ನಿಸಿದರು. ಏನೆಂದರೆ 'ಎಲೈ ಮುನಿಯೇ, ಮಾನವರ ಮನೋಬಯಕೆಗಳು ಅದಾವ 
ವ್ರತದಿಂದ ಇಲ್ಲವೇ ಅದಾವ ತಪಸ್ಸಿನಿಂದ ಈಡೇರುವುವು?' ಸೂತನು ಅದಕ್ಕೆ ಹೀಗೆ 
ಉತ್ತರವಿತ್ತನು. 'ಎಲ್ಫೆ ಖಷಿಗಳೇ, ಇದೇ ಪ್ರಶ್ನೆಯನ್ನು ಮೊದಲು ನಾರದ 
ಮಹರ್ಷಿಯು, ಕಲಾವತಿಯಾದ ಶ್ರೀಮನ್ನಾರಾಯಣನನ್ನು ಕೇಳಿದನು. ಅದಕ್ಕೆ ಲೋಕ 
ರಕ್ಷಕನಾದ ಆ ಭಗವಂತನು, ನಾರದರಿಗೆ ಕೊಟ್ಟ ಉತ್ತರವನ್ನೇ ಈಗ ಹೇಳುವೆನು. 


ಬಲ 


ಚಿತ್ತಗೊಟ್ಟು ಕೇಳಿರಿ ಎಂದು ಹೇಳಲು ಉಪಕ್ರಮಿಸಿದನು. ಒಂದು ಸಲ ನಾರದ 
ಯೋಗಿಯು 'ಪರಾನುಗ್ರಹ ಕಾಂಕ್ಷಯಾ' ಎರಡನೆಯವರಿಗೆ ಹಿತ ಮಾಡಬೇಕೆಂಬ 


ಶ್ರೀ ಸತ್ಯನಾರಾಯಣ ವ್ರತ | 106 
ಬಯಕೆಯಿಂದ ಎಲ್ಲಾ ಲೋಕಗಳನ್ನು ಸಂಚರಿಸುತ್ತಾ, ನಮ್ಮ ಈ ಮೃತ್ಯು ಲೋಕಕ್ಕೆ 
ಬಂದರು. ಇಲ್ಲಿಯೂ ತಮ್ಮ ತಮ್ಮ ದುಷ್ಕರ್ಮಗಳಿಗೆ ತಕ್ಕಂತೆ ಹಲವಾರು ನೀಚ 
ಯೋನಿಗಳಲ್ಲಿ ಜನಿಸಿ, ಬಹು ದುಃಖದಿಂದ ಬಳಲುತ್ತಿರುವುದನ್ನು ಕಂಡರು. 'ಸಜ್ಜನಸ್ಯ 
ಹೃದಯ ನವನೀತಂ' - ಬೆಣ್ಣೆಯಂತಹ ಹೃದಯ ಕರಗಿತು. ಕಳವಳಗೊಂದರು. ಅದಾವ 
ಉಪಾಯದಿಂದ ಈ ಜನರ ದುಃಖವು ದೂರವಾಗುವುದು? ಎಂದು ಮನಮುಟ್ಟಿ 
ಚಿಂತಿಸಿದರು. ಕೊನೆಗೆ ಈ ಬಗ್ಗೆ ವಿಚಾರಿಸುವುದಾಗಿ, ಅಧಿಕಾರವುಳ್ಳ ಸೃಷ್ಠಿ 
ಸ್ಥಿತಿಯನ್ನು ಕಾಯುವ ಶ್ರೀಮನ್ನಾರಾಯಣನನ್ನು ಕಾಣಲು ವಿಷ್ಣುಲೋಕಕ್ಕೆ 
ತೆರಳಿದರು. 


ಅಲ್ಲಿ ಚತುರ್ಭುಜನೂ ಸುಂದರನೂ ಆದ ಸದ್ಗುಣೈೆಶ್ಚರ್ಯ ಸಂಪನ್ನನಾದ 
ಶ್ರೀಮನ್ನಾರಾಯಣನನ್ನು ಕಂಡೊಡನೆ ಭಕ್ತಶ್ರೇಷ್ಠರಾದ ಅವರ ಅಂತಃಕರಣದಲ್ಲಿ 
ಭಕ್ತಿರಸವು ಉಕ್ಕೇರಿತು. ದೇವ ದೇವೇಂದ್ರನಾದ ಆತನನ್ನು ಸ್ತುತಿಸತೊಡಗಿದರು. 


ಸ್ತೋತ್ರ: - ನಮೋ ವಾಜ್ಮನ ಸಾತೀತ ರೂಪಾಯಂತ ಶಕ್ತಿಯೇ ಆದಿಮಧ್ಯಾಂತ ಹಿನಾ 
ಗುಣಾತ್ಮನೇ ಸವೇಷಮಿಥಿ ಭೂತಾಯ । ಭಕ್ತಿ ಮೂರ್ತಿಯೇ ಸರ್ವ ಸ್ವಾಮಿಯೇ ನೀನು 
ಮನಸ್ಸು ಮಾತುಗಳಿಗೆ ನಿಲುಕದ ರೂಪವುಳ್ಳವನು. ನೆಲೆ ಇಲ್ಲದ ಶಕ್ತಿವಂತನು. 
ಹುಟ್ಟು ಬೆಳೆ ಸಾವುಗಳಿಂದ ಹೀನನು ಅಥವಾ ಮೊದಲು ಕೊನೆಗಳಿಲ್ಲದ್ದು. 
ಗುಣಗಳಿಂದ ರಹಿತನು ನಾಂದಿಗುಣಗಳಿಂದ ಅರ್ಥವುಳ್ಳವನು. ನಿರ್ಗುಣನಾದ ನೀನು 
ಸುಗುಣ ರೂಪ ತಳೆದಾಗ ಎಲ್ಲಾ ಭೂತಮಾತ್ರ ಸೃಷ್ಠಿಗೆ ಕಾರಣನಾದ ನೀನು 
ಸರ್ವಾಂತರ್ಯಾಮಿ. ನಿನ್ನನ್ನೇ ನೆರೆ ತುಂಬಿದ ಭಕ್ತರ ಪಾಪಕಾರ್ಯಗಳನ್ನು ನಾಶ 
ಮಾಡುವವನು ಆಗಿರುವಿ. ನಾರದರ ಪರಹಿತ ಭಾವಪೂರ್ಣವೂ ಆದ ಸ್ತೋತ್ರಗಳನ್ನು 
ಕೇಳಿ ಶ್ರೀ ವಿಷ್ಣುವು 'ಎಲೈ ಸಾಧುವೇ, ನೀನು ಇಲ್ಲಿಗೆ ಯಾವ ಕಾರ್ಯಕ್ಕಾಗಿ 
ಬಂದಿರುವೆ? ನಿನ್ನ ಬಯಕೆ ಏನು? ಹೇಳು. ಅದೆಲ್ಲವನ್ನೂ ನಾನು ಪೂರೈಸುವೆ' ಎಂದು 
ಹೇಳಿದನು. 'ಒಡೆಯನೇ, ಮೃತ್ಯುಲೋಕದ ಜನತೆ ಎಲ್ಲವೂ ಹಲವು ಬಗೆಯ 


107 | ಶ್ರೀ ಸತ್ಯನಾರಾಯಣ ವ್ರತ 
ದುಃಖವನ್ನು ಅನುಭವಿಸುತ್ತಿರುವರು. ಆ ಜನರ ದುಃಖವನ್ನು 
ಹೋಗಲಾಡಿಸುವುದಕ್ಕಾಗಿ ನೀನು ನಮಗೆ ದಾರಿ ತೋರಿಸ ಬೇಕೆಂದು ಕೇಳಿ ಕೊಂಡನು. 


ಶ್ರೀ ಭಗವಂತನು ನಾರದನ ಪರಹಿತ ಬುದ್ಧಿಯನ್ನರಿತು 'ವತ್ಸ ನಾರದಾ, ಜನರ ಮೇಲೆ 
ಅನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ. ಏನು 
ಮಾಡುವುದಂತ ದುಃಖ ಮುಕ್ತರಾಗುವರೆಂಬುದನ್ನು ಹೇಳುವೆ. ಕೇಳು. ಅದೊಂದು 
ಮಹತ್ಪುಣ್ಯಕರವಾದ ಸತ್ಯನಾರಾಯಣ ವ್ರತವು. ಅದು ಸ್ವರ್ಗ ಮೃತ್ಯುಲೋಕದಲ್ಲಿ 
ದುರ್ಲಭವಾದುದು. ವತ್ಸಾ, ಕೇವಲ ಅದು ನಿನ್ನ ಮೇಲಿನ ಪ್ರೀತಿಯ ಮೂಲಕ 
ಗುಪ್ತವಾಗಿದ್ದರೂ ಪ್ರಕಟಗೊಳಿಸುವೆ. ಅದು ಶ್ರೀ ಸತ್ಯನಾರಾಯಣ ಎಂಬ ವ್ರತವು. 
ಅದನ್ನು ಒಳ್ಳೆಯ ವಿಧಾನಪೂರ್ವಕವಾಗಿ ಮಾಡುವುದರಿಂದ ಇಹದಲ್ಲಿನ 
ದುಃಖವೆಲ್ಲಾ ನಾಶವಾಗಿ ಸುಖ ಉಂಟಾಗುವುದು ಮತ್ತು ಮುಂದೆ ಮರಣಾನಂತರ 
ಮೋಕ್ಷವನ್ನು ಹೊಂದುವನು. ಭಗವಂತನ ಮಾತುಗಳನ್ನು ಕೇಳಿ ನಾರದ ಮಹರ್ಷಿಯು 
'ಕೀ ಫಲಂ ಕಿಂ ವಿಧಾನಂ ಚ ಕೃತಂ ಕೇನ್ವರ ತವ ವ್ರತಂ'. ಈ ವ್ರತಕ್ಕೆ ಫಲವೆನಿದೆ? 
ಇದನ್ನು ಮಾಡುವ ವಿಧಾನ ಹೇಗೆ? ಮೊದಲು ಯಾರು ಇದನ್ನು ಮಾಡಿದ್ದರು? ಮತ್ತು 
'ಕದಾ ಕಾರ್ಯಂ ದ ವ್ರತಂ' ವ್ರತ ಮಾಡಲಿಕ್ಕೆ ಕಾಲವು ಯಾವುದು? ಇದನ್ನು 
ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದನು. ಅದಕ್ಕೆ ಭಗವಂತನು - 'ಈ 
ವ್ರತಾಚರಣೆಯಿಂದ ದುಃಖಗಳೆಲ್ಲಾ ನಾಶವಾಗುವುದು. ಧನ ಮತ್ತು ಧಾನ್ಯಗಳು 
ಸಮೃದ್ಧಿಯಾಗುವುದು. ಅಲ್ಲದೇ 'ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯ ಪ್ರದಂ. 
ಸೌಭಾಗ್ಯವನ್ನು, ಸಂತತಿಯನ್ನು ಕೊಡುವುದು. ಎಲ್ಲಾ ಕಾರ್ಯಗಳಲ್ಲೂ ಗೆಲುವೇ 
ದೊರಕುವುದು. ಇದೇ ಈ ವ್ರತದಿಂದ ದೊರಕುವ ಫಲಗಳು. 


ಯಾವ ಕಾಲ, ಯಾವ ದಿನದಲ್ಲಾದರೂ ಶ್ರದ್ಧೆ, ಭಕ್ತಿಯಿಂದ ಈ ಕರಟವನ್ನು 
ಮಾಡಬಹುದು. ಧರ್ಮ ತತ್ಪ್ಚರನಾಗಿ ಬ್ರಾಹ್ಮಣರಿಂದ ಕೂಡಿಕೊಂಡು ಈ 
ಸತ್ಯನಾರಾಯಣ ದೇವನನ್ನು ಸಾಯಂಕಾಲದ ಸಮಯಕ್ಕೆ ಪೂಜಿಸಬೇಕು. 
ಉತ್ತಮವಾದ ಸಪಾತಪಕ್ಷ ನೈವೇದ್ಯವನ್ನು ಭಕ್ತಿಯಿಂದ ಕೊಡಬೇಕು. ಭಕ್ಷ್ಯವೆಂದರೆ 


ಶ್ರೀ ಸತ್ಯನಾರಾಯಣ ವ್ರತ | 108 
ಬಾಳೆಹಣ್ಣು, ತುಪ್ಪ, ಹಾಲು ಮತ್ತು ಗೋಧಿಯ ಸಜ್ಜಿಗೆ ದೊರೆಯದಿದ್ದಲ್ಲಿ ಅಕ್ಕಿಯ 
ಸಜ್ಜಿಗೆಯನ್ನೂ ಸಕ್ಕರೆ ದೊರೆಯದಿದ್ದಲ್ಲಿ ಬೆಲ್ಲವನ್ನೂ ಅಭಾವಶಾಲಿ ಚೂರ್ಣಂ 
ಯಾ ಚರ್ಕಣ ಚ ಡಸ್ತಬಾ' ಉಪಯೋಗಿಸಬೇಕು. ಎಲ್ಲಾ ಪದಾರ್ಥಗಳನ್ನು "ಸಪಾದ" 
ಅಂದರೆ ಯಾವುದೊಂದು ಪ್ರಮಾಣ ಐದುಮಡಿ ಮಾಡಿ ನಿವೇದಿಸಬೇಕು. ಅನಂತರ ತನ್ನ 
ಆಪ್ತೇಷ್ಠರುಗಳಿಂದ ಕೂಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತಾಂಬೂಲ ದಕ್ಷಿಣೆಗಳನ್ನು 
ಕೊಡಬೇಕು. ರಾತ್ರಿ ಎಲ್ಲಾ ನೃತ್ಯ ಗಾನಾದಿಗಳಿಂದ ಹೊತ್ತು ಕಳೆದು ಶ್ರೀ 
ಸತ್ಯನಾರಾಯಣನನ್ನು ಮನಮುಟ್ಟಿ ಸ್ಮರಿಸುತ್ತಾ ಮನೆಗೆ ಹೋಗಬೇಕು. ಇಂತು 
ವ್ರತವನ್ನು ಆಚರಿಸಿದರೆ, ಮನುಜನ ಮನೋರಥವು ಸಿದ್ಧಿಸುವುದು. ವಿಶೇಷವಾಗಿ ಈ 
ವ್ರತವು ಕಲಿಯುಗದಲ್ಲಿ ಬಹು ಬೇಗನೆ ಫಲವನ್ನು ಕೊಡುವಂತಹದಾಗಿದೆ. ಹೀಗೆಂದು 
ಭಗವಂತನು ನಾರದರಿಗೆ ಹೇಳಿದನು. ಶ್ರೀ ಸತ್ಯನಾರಾಯಣ ದೇವರ 1ನೇ ಅಧ್ಯಾಯದ 
ಕಥೆಯು ಮುಗಿಯಿತು. 


11.2 2ನೇ ಅಧ್ಯಾಯ 

ಸೂತಪುರಾಣಿಕನು ಯಷಿಗಳನ್ನು ಕುರಿತು 'ಎಲೈ ಯಷಿಗಳಿರಾ! ಇನ್ನೂ ಈ ವ್ರತವನ್ನು 
ಪೂರ್ವದಲ್ಲಿ ಅದಾರು ಮಾಡಿದ್ದಾರೆಂಬುವುದನ್ನು ಹೇಳುತ್ತೇನೆ ಕೇಳಿರಿ. 
ಕಾಶಿಪಟ್ಟಣದಲ್ಲಿ ತೀರ ದರಿದ್ರನಾದ ಬ್ರಾಹ್ಮಣ ಇರುತ್ತಿದ್ದನು. ಬಡತನದ ಮೂಲಕ 
ಆತ ಯಾವಾಗಲೂ ಹಸಿವೆ, ನೀರಡಿಕೆಗಳಿಂದ ಪೀಡಿತನಾಗಿದ್ದನು. ಅದಕ್ಕಾಗಿ ದಿನವೂ 
ಭಿಕ್ಷೆಗಾಗಿ ಭೂಮಿಯ ಮೇಲೆ ಸಂಚರಿಸುತಿದ್ದನು. 'ಭಗವಾನ್‌ ಬ್ರಾಹ್ಮಣ ಪ್ರಿಯ' 
ಭಗವಂತನು ಬ್ರಾಹ್ಮಣರ ಮೇಲೆ ಪ್ರೀತಿಯುಳ್ಳವನು. ಆದ್ದರಿಂದ ಬ್ರಾಹ್ಮಣನ 
ಕಷ್ಟಮಯ ಸ್ಥಿತಿಯು ಆತನಿಗೆ ಸಹಿಸದಾಯಿತು. 


ಕೂಡಲೇ ಆತನು ಮುದಿಯನ ವೇಷದಿಂದ ಆ ದರಿದ್ರ ಬ್ರಾಹ್ಮಣನ ಬಳಿಗೆ ಬಂದನು. 
ಮತ್ತು ಅವನನ್ನು ಕುರಿತು ಒಳ್ಳೆಯ ಆದರದಿಂದ 'ಎಲೈ ಬ್ರಾಹ್ಮಣನೆ! ನೀನು ನಿತ್ಯವೂ 


109 | ಶ್ರೀ ಸತ್ಯನಾರಾಯಣ ವ್ರತ 
ದುಃಖಿತನಾಗಿ ಭೂಮಿಯ ಮೇಲೆ ಅದೇನು ಕಾರಣ ಸಂಚರಿಸುತ್ತಿರುವಿ? ಅದನ್ನು 
ಕೇಳಲು ನಾನು ಬಯಸುವೆ. ಅದೇನು ಹೇಳು?' ಎಂದು ಕೇಳಿದನು. 


ಅದಕ್ಕೆ ಕಂಗಾಲಾದ ಬ್ರಾಹ್ಮಣನು 'ಬ್ರಾಹ್ಮಣೋತಿ ದ್ರ ದ್ರೋಹ' ನಾನು 
ಬ್ರಾಹ್ಮಣನಿದ್ದೂ ತುಂಬಾ ಬಡವನಾಗಿರುವೆ. ಭಿಕ್ಷೆ ಬೇಡಿ ಹೊಟ್ಟೆ ಹೊರೆದುಕೊಳ್ಳುವ 
ನಿಮಿತ್ತ ಯಾವಾಗಲೂ ಭೂಮಿಯ ಮೇಲೆ ತಿರುಗಾಡುತ್ತಿರುವೆ. ಈ ನನ್ನ ದಾರಿದ್ರ್ಯವು 
ದೂರಾಗಲು... ಉಪಾಯವೇನಾದರೂ ತಿಳಿದಿದ್ದರೆ ಅದನ್ನು ತಿಳಿಸುವ 
ಕೃಷೆಯಾಗಬೆಕೆಂದು ಕೇಳಿದನು. ಬ್ರಾಹ್ಮಣನ ದೀನವಾಣಿಯನ್ನು ಕೇಳಿ 
ವೇಷಧಾರಿಯಾದ ಭಗವಂತನು 'ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣೋ 
ವಿಷ್ಣುವಾಂಚಿತ ಫಲ ಪ್ರಧದಂ' ನಿಜವಾಗಿ ಸತ್ಯನಾರಾಯಣನೂ ವಿಷ್ಣುವೂ ಆತನೇ 
ಭಕ್ತರ ಪೂಜಕರ ಬಯಕೆಯನ್ನು ಪೂರೈಸುವನು. ಆದ್ದರಿಂದ ಆ 
ಸತ್ಯನಾರಾಯಣನನ್ನು ನೀನು ಭಕ್ತಿಪೂರ್ವಕವಾಗಿ ಪೂಜಿಸು. ಇದೊಂದು ಮೇಲಾದ 
ವ್ರತವು. ಈ ವ್ರತಾಚರಣೆಯಿಂದ ಮಾನವನ ಎಲ್ಲಾ ಬಗೆಯ ದುಃಖಗಳಿಂದ ಕೂಡಲೇ 
ಮುಕ್ತನಾಗುವನು. ಎಂದು ನುಡಿದು ಆ ವ್ರತದ ವಿಧಿ ವಿಧಾನಗಳನ್ನು ದರಿದ್ರನಾದ 
ಬ್ರಾಹ್ಮಣನಿಗೆ ತಿಳಿಸಿ ಆ ವೃದ್ಧ ಬ್ರಾಹ್ಮಣನ ರೂಪವನ್ನು ಕಳೆದು ಸತ್ಯನಾರಾಯಣನು 
ಅಲ್ಲಿಯೇ ಅಂತರ್ಧಾನನಾದನು. 


ಆಗ ಬ್ರಾಹ್ಮಣನು ಆಶ್ಚರ್ಯಚಕಿತನಾಗಿ ಆ ಮುಡಿ ಹಾರುವನ ಹೇಳಿಕೆಯಲ್ಲಿ ಪೂರ್ಣ 
ವಿಶ್ವಾಸವುಳ್ಳವನಾದನು. ಆತನ ಹೇಳಿಕೆಯಂತೆ ನಾನು ಶ್ರೀ ಸತ್ಯನಾರಾಯಣ 
ವ್ರತವನ್ನು ಮಾಡಿಯೇ ತೀರುವೆನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು. 
ಬಡತನದಿಂದ ಪಾರಾಗಿ ಸುಖವುಂಟಾಗುವ ಕರ್ಮದ ಚಿಂತನೆಯಿಂದ 'ಕರ್ತಾಗಧಾಂ 
ನಲಬ್ಬಾ'. ಆತನಿಗೆ ರಾತ್ರಿಯಲ್ಲಿ ನಿದ್ರೆ ಬರಲಿಲ್ಲ. ಬೆಳಗಾಗುವ ಮಾರ್ಗವನ್ನು 
ಕಾಣುತ್ತಲೇ ರಾತ್ರಿಯನ್ನು ಕಳೆದನು. ಮರುದಿನ ಬೆಳಗಾಯಿತು. ಅದನ್ನೇ 
ನಿರೀಕ್ಷಿಸುತ್ತಿದ್ದ ಬ್ರಾಹ್ಮಣನು ಕೂಡಲೇ ಹಾಸಿಗೆಯಿಂದ ಮೇಲೆದ್ದನು. ಆ ಹೊತ್ತು 
ತಾನು ಸತ್ಯನಾರಾಯಣನ ವ್ರತವನ್ನು ಮಾಡುವೆನೆಂದು ನಿಶ್ಚಯಿಸಿದನು. ಹಾಗೆಂದು 


ಶ್ರೀ ಸತ್ಯನಾರಾಯಣ ವ್ರತ | 110 
ಸಂಕಲ್ಪ ಮಾಡಿಕೊಂಡನು. ಪ್ರಾತಃವಿಧಿಗಳನ್ನು ಮುಗಿಸಿ ಭಿಕ್ಷೆಗಾಗಿ ಹೊರಟನು. 'ಭಾವೇನ 
ದೇವಂ' ಎಂಬಂತೆ ದೇವನು ಭಾವನೆಗೆ ತಕ್ಕಂತೆ ಅಂದು ಆ ಬ್ರಾಹ್ಮಣನಿಗೆ ದೈವವಶಾತ್‌ 
ಪ್ರತಿನಿತ್ಯಕ್ಕಿಂತಲೂ ಹೆಚ್ಚಿನ ಭಿಕ್ಷೆಯು ದೊರಕಿತು. ಆಗ ಆತನು ಸಂತುಷ್ಟಚಿತ್ತನಾಗಿ ಆ 
ಹಣವನ್ನು ವೆಚ್ಚಿಸಿ ಬಂಧುಬಾಂಧವರೊಡನೆ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ 
ವ್ರತವನ್ನು ನೆರವೇರಿಸಿದನು. 


ಅಂದು ಮಾಡಿದ ವ್ರತದ ಪ್ರಭಾವದಿಂದ ಆ ಬ್ರಾಹ್ಮಣನು 'ಸರ್ವದುಃಖ ವಿಮುಕ್ತ'. 
ಎಲ್ಲಾ ದುಃಖಗಳಿಂದ ವಿಮುಕ್ತನಾದನು ಮತ್ತು 'ಸರ್ವ ಸಂಪತ್‌ ಮಯವಿತ' ಎಲ್ಲಾ 
ಸುಖ ಸಂಪತ್ತುಗಳನ್ನು ಹೊಂದಿದನು. ವ್ರತದ ಪ್ರಭಾವವನ್ನು ಮನಗಂಡ ಆ 
ಬ್ರಾಹ್ಮಣನು ಆ ದಿನದಿಂದ ಪ್ರತೀ ತಿಂಗಳಲ್ಲೂ ಉಪಾಯದಿಂದ ಮಹತ್ಸಲವನ್ನು 
ಕೊಡುವ ಆ ಉತ್ತಮ ವ್ರತವನ್ನು ತಪ್ಪದೇ ಮಾಡತೊಡಗಿದನು. ಆತನ ಸಂಚಿತ 
ಪಾಪಗಳೆಲ್ಲವೂ ಸುಟ್ಟುಹೋದವು. ಕೊನೆಗೆ ಆತನು ದುರ್ಲಭವಾದ ಮೋಕ್ಷವನ್ನು 
ಹೊಂದಿದನು. ಹಾಗೆಂದು ಭಗವಂತನು ನಾರದರಿಗೆ ಹೇಳಿ, ನಾರದ ಭೂಲೋಕದ ಜನರ 
ದುಃಖದ ನಿವೃತ್ತಿಗೆ ಸುಖ ಪ್ರಾಪ್ತಿಗೆ ಈ ಸತ್ಯನಾರಾಯಣ ವ್ರತವೇ ಉತ್ತಮ 
ಉಪಾಯವೆಂದು ಹೇಳಿದನು.' ಎಂದು ಸೂತಪುರಾಣಿಕನು ನುಡಿದನು. 


ಆಗ ಆ ಖುಷಿಗಳು ಆ ಬ್ರಾಹ್ಮಣನ ಮುಖದಿಂದ ಈ ವ್ರತದ ಪ್ರಭಾವವನ್ನು ಮತ್ತು 
ಯಾರು ಕೇಳಿದು? ಈ ವ್ರತವು ಭೂಮಿಯ ಮೇಲೆ ಹೇಗೆ ಪ್ರಸಿದ್ದಿ ಹೊಂದಿತು ಎಂಬ 
ಸಂಗತಿಗಳನ್ನು ಕೇಳಿ ತಿಳಿದುಕೊಳ್ಳಲು ನಮ್ಮಲ್ಲಿ ಭಕ್ತಿ ಉಂಟಾಗಿದೆ. ಅದಕ್ಕೆ ಎಲ್ಲಾ 
ಸಂಗತಿಗಳನ್ನು ವಿಸ್ತರಿಸಿ ಹೇಳಬೇಕೆಂದು ನುಡಿದರು. ಯಷಿಗಳೆ ಪ್ರಶ್ನೆಯನ್ನು ಕೇಳಿ 
ಸೂತಪುರಾಣಿಕನು 'ಖಷಿಗಳಿರಾ! ಈ ವ್ರತವನ್ನು ಭೂಮಿಯಲ್ಲಿ ಯಾರು 
ಮಾಡಿದ್ದಾರೆಂಬುದನ್ನು ಹೇಳುತ್ತೇನೆ ಕೇಳಿರಿ!' 


ಮೊದಲು ದರಿದ್ರನಾಗಿದ್ದ ಬ್ರಾಹ್ಮಣನು ಒಂದು ದಿನ ತನ್ನ ಐಶ್ವರ್ಯಾನುಸಾರವಾಗಿ 


ಬಾಂಧವರಿಂದಲೂ ಆಪ್ರೇಷ್ಠರಿಂದಲೂ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ 


111 | ಶ್ರೀ ಸತ್ಯನಾರಾಯಣ ವ್ರತ 

ಸ್ವಾಮಿಯ ವ್ರತವನ್ನು ಮಾಡತೊಡಗಿದನು. ಒಬ್ಬ ಕಟ್ಟಿಗೆ ಹೊರೆಯನ್ನು 
ಮಾರುವವನು ಆ ಬ್ರಾಹ್ಮಣನ ಮನೆಯ ಬಾಗಿಲಿಗೆ ಬಂದನು. ತಲೆಯ ಮೇಲಿನ 
ಹೊರೆಯನ್ನು ಮನೆಯ ಹೊರಗೋಡೆಗೆ ನಿಲ್ಲಿಸಿದನು. ನೀರಡಿಕೆಯಿಂದ ಪೀಡಿತನಾಗಿ ಆ 
ಬ್ರಾಹ್ಮಣನ ಮನೆಯ ಒಳಕ್ಕೆ ಹೋದನು. ಅಲ್ಲಿ ಆತನು ಮಾಡುತ್ತಿರುವ ಶ್ರೀ 
ಸತ್ಯನಾರಾಯಣ ವ್ರತವನ್ನು ನೋಡಿದನು. ಆಗ ಆತನಲ್ಲಿ ಭಕ್ತಿ ಅಂಕುರಿಸಿತು. 
ನಮಸ್ಕರಿಸಿದನು. ಪೂಜೆ ಮಾಡುತ್ತಿರುವ ಬ್ರಾಹ್ಮಣನನ್ನು ಕುರಿತು 'ಎಲೈ 
ಬ್ರಾಹ್ಮಣನೇ, ಕಿಮಿದಂ ಕ್ರಿಯೇ ತತ್ಪಯ, ನೀನು ಇದನ್ನೇನು ಮಾಡಲಾರಂಭಿಸಿರುವೆ? 
ಮತ್ತು ಇದನ್ನು ಮಾಡುವುದರಿಂದ ದೊರೆಯುವ ಫಲವನ್ನು ಇದನ್ನೆಲ್ಲಾ ನನ್ನ 
ಮುಂದೆ ಸವಿಸ್ತಾರವಾಗಿ ಹೇಳು' ಎಂದು ಬೇಡಿಕೊಂಡನು. ಕಟ್ಟಿಗೆ ಹೊರೆಯನ್ನು 
ಹೊರುವವನಲ್ಲಿ ಪೂಜೆಯ ಬಗ್ಗೆ ಉಂಟಾದ ಉತ್ಸುಕತೆಯನ್ನು ಕಂಡು ಬ್ರಾಹ್ಮಣನು 
'ಎಲೈ ಕಾಷ್ಠ ಕೊತನೇ! ಎಲ್ಲರ ಮನೋರಥಗಳನ್ನು ಪೂರ್ಣಮಾಡಿಕೊಡುವಂತಹ ಶ್ರೀ 
ಸತ್ಯನಾರಾಯಣ ವ್ರತಾನ್ನು ನಾನು ಹೇಳುತಲಿರುವೆ. ಮೊದಲು ಅಷ್ಟ ದರಿದ್ರನಾದ 
ನನಗೆ ಈ ವ್ರತದ ಪ್ರಭಾವದಿಂದ ಈಗ ಧನ ಧಾನ್ಯ ಮುಂತಾದ ಸಿರಿಗಳೆಲ್ಲವೂ ದೊರಕಿದೆ 
ಎಂದನು. ನಂತರ ಕಟ್ಟಿಗೆ ಹೊರೆ ಮಾರುವವನು ಆ ಬ್ರಾಹ್ಮಣನ ಮುಖದಿಂದ ಆ 
ವ್ರತದ ವಿಧಿ ವಿಧಾನಗಳನ್ನು ತಿಳಿದುಕೊಂಡನು. ಸಂತೋಷದಿಂದ ಶ್ರೀ 
ಸತ್ಯನಾರಾಯಣನ ಪ್ರಸಾದವನ್ನು ತಿಂದನು. ನೀರು ಕುಡಿದನು. ಊಟ ಮಾಡಿ ತನ್ನ 
ಊರಿಗೆ ಹೊರಟು ಹೋದನು. ಅನಂತರ ಅವನು ಶುದ್ಧ ಮನಸ್ಸಿನಿಂದ ಶ್ರೀ 
ಸತ್ಯನಾರಾಯಣ ದೇವನನ್ನು ಸ್ಮರಿಸಿ ದೇವ ಸತ್ಯನಾರಾಯಣನೇ, ಈ ಊರಿನಲ್ಲಿ ಈ 
ಕಟ್ಟಿಗೆ ಹೊರೆಯನ್ನು ಮಾರಿಬಂದ ಹಣವನ್ನು ವೆಚ್ಚಮಾಡಿ ನಿನ್ನ ಸಂಬಂಧವಾದ ಶ್ರೀ 
ಸತ್ಯನಾರಾಯಣ ವ್ರತವನ್ನು ಆಚರಿಸುವೆನು. ಎಂದು ಮನಮುಟ್ಟಿ ನಿರ್ಧರಿಸಿದನು. 


ಅದೇ ನಿರ್ಧಾರಮನದಿಂದಲೇ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಹೊರಟನು. 
ತನ್ನ ಗ್ರಾಮದೊಳಗಿನ ಸಿರಿವಂತರು ವಾಸಿಸುವ ಓಣಿಗೆ ಹೋದನು. ಅಲ್ಲಿ ತನ್ನ 
ಹೊರೆಯನ್ನು ಮಾರುತ್ತಿರಲು 'ಕಾಷ್ಠಾ ಮೂಲ್ಯಯಂ ಚ ದ್ವಿಗುಣಂ ಪ್ರಾಪ್ತವಾನಸಿ' 


ಶ್ರೀ ಸತ್ಯನಾರಾಯಣ ವ್ರತ | 112 
ಅಂದು ಆತನಿಗೆ ದಿನಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣವು ಸಿಕ್ಕಿತು. ಆದ್ದರಿಂದ 
ಆತನು ಶ್ರೀ ಸತ್ಯನಾರಾಯಣನ ಪ್ರಭಾವದಿಂದ ಸಂತುಷ್ಠ್ಟನಾದನು. ಅಲ್ಲದೇ 
ಪ್ರಸಾದಕ್ಕೆ ಬೇಕಾಗುವ ಬಾಳೆಹಣ್ಣು, ತುಪ್ಪ, ಸಕ್ಕರೆ, ಹಾಲು ಮತ್ತು ಗೋಧಿಯ 
ಸಜ್ಜಿಗೆಯನ್ನು ಕೊಂಡು ಅವನ್ನೆಲ್ಲ 'ಸಪಾದ' ಸರಿಯಾದ ಪ್ರಮಾಣದಲ್ಲಿ ಕೂಡಿಸಿ 
ಪ್ರಸಾದವನ್ನು ಮಾಡಿದನು. ತನ್ನ ಬಂಧು ಬಾಂಧವ ಸಹಿತನಾಗಿ ಶ್ರೀ ಸತ್ಯನಾರಾಯಣ 
ದೇವರನ್ನು ಪೂಜಿಸಿ ನೈವೇದ್ಯವನ್ನು ಸಮರ್ಪಿಸಿದನು. ಭಕ್ತಿಯಿಂದ ಕಥೆ 
ಕೀರ್ತನೆಗಳನ್ನು ಶ್ರವಣ ಮಾಡಿ ವ್ರತವನ್ನು ಮುಗಿಸಿದನು. 'ತದ್‌ ವ್ರತಸ್ಯ ಪ್ರಭಾವೇಣ 
ಧನ ಪುತ್ರಾನ್ವಿತೋ ಭವತ್‌ ಲೋಕೇ ಸುಖಂ ಭೂಕ್ತ ಚಾಂತೇ ಸತ್ಯ ಪೂರಂ ಯಂತಿತ್ವ' 
ಆ ವ್ರತದ ಪ್ರಭಾವದಿಂದ ಮಕ್ಕಳನ್ನೂ ಧನವನ್ನೂ ಪಡೆದನು. ಇಹಲೋಕದಲ್ಲಿ 
ಸುಖವನ್ನುಂಡು ಕೊನೆಗೆ ಸತ್ಯಪುರವನ್ನು (ಮೋಕ್ಷವನ್ನು) ಹೊಂದಿದನು. ಶ್ರೀ 
ಸತ್ಯನಾರಾಯಣ ದೇವರ 2ನೇ ಅಧ್ಯಾಯದ ಕಥೆಯು ಮುಗಿಯಿತು. 


11.3 3ನೇ ಅಧ್ಯಾಯ 
ತರುವಾಯ ಸೂತಪುರಾಣಿಕನು ಶೋತೃಗಳಾದ ಯಷಿಶ್ರೇಷ್ಠರನ್ನು ಕುರಿತು ಶ್ರೀ 
ಸತ್ಯನಾರಾಯಣನ ಅತುಲ ಪ್ರಭಾವದ ಬಗೆಯನ್ನು ವ್ಯಕ್ತಪಡಿಸಲು ಒಂದು ಕಥೆಯನ್ನು 


ಹೇಳುವೆನು ಕೇಳಿರಿ ಎಂದು ಪ್ರಸ್ತಾಪಿಸಿ ಹೇಳಲು ಆರಂಭಿಸಿದನು. 


ಪೂರ್ವಕಾಲದಲ್ಲಿ ನಮ್ಮ ಆರ್ಯವರ್ತದೊಳಗೆ ಒಂದು ವಿಸ್ತೃತವಾದ ರಾಜ್ಯವನ್ನು 
ಉಲ್ಯಾಮುಖನೆಂಬ ಅರಸನು ಆಳುತ್ತಿದ್ದನು. ಆತನು 'ಜಿತೇಂದ್ರಿಯದ ಸತ್ಯವಾದಿ'. 
ಜಿತೇಂದ್ರಿಯನು ಇಂದ್ರಿಯವನ್ನು ಗೆದ್ದವನು. ಮನಸ್ಸನ್ನು ಅಂಕೆಯಲ್ಲಿ ಇರಿಸಿದವನು 
ಮತ್ತು ಸತ್ಯವಾದಿಯೂ ಆಗಿದ್ದನು. ಧರ್ಮನಿರತವಾದ ಅರಸನು ಪ್ರತಿ ನಿತ್ಯವೂ 
ತಪ್ಪದೇ ದೇವಸ್ಥಾನಗಳಿಗೆ ಹೋಗುವನು. ದೇವರ ದರ್ಶನ ಪಡೆಯುವನು, ದೀನ 
ಯಾಚಕರಿಗೂ, ಬ್ರಾಹ್ಮಣರಿಗೂ ದಾನ ಮಾಡಿ ಅವರನ್ನು ಸಂತೋಷಗೊಳಿಸುವನು. 
ಅದೇ ಈಶ್ವರ ಪೂಜೆ ಎಂದು ನಂಬುವನು. 'ಪ್ರಮಗ್ಗ' ಎಂಬ ಸುಶೀಲವತಿಯಾದ 


113 | ಶ್ರೀ ಸತ್ಯನಾರಾಯಣ ವ್ರತ 

ಸಾಧ್ವಿಯು ಆತನ ಧರ್ಮಪತ್ನಿಯು. ಪತಿಪತ್ನಿಯರೀರ್ವರೂ ಆಗಿನ ಕಾಲಕ್ಕೆ 
ಆದರ್ಶಪ್ರಾಯರಾಗಿದ್ದರು. 'ರಾಜಕಾಲಸ್ಯ ಕಾರಣಂ' ಎಂಬಂತೆ ಇಂತಹ ರಾಜನ 
ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖಿಯಾಗಿದ್ದರು. ಅರಸ ಅರಸಿಯರೀರ್ವರೂ 
ಹಲವು ಬಗೆಯ ವ್ರತಗಳನ್ನು ಆಚರಿಸುವರು. 


ಒಂದು ದಿನ ಅದೇ ಬುದ್ಧಿಯಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವೆವೆಂದು 
ಸಂಕಲ್ಪಿಸಿದರು. ಬದ್ರಶೀಲಂ ಎಂಬ ನದೀ ತೀರಕ್ಕೆ ಬಂದಿಳಿದರು. ಪೂಜೆಯ 
ಸಾಮಗ್ರಿಗಳೆಲ್ಲವನ್ನೂ ಮುಂದಾಗಿಯೇ ಸಜ್ಜುಗೊಳಿಸಲಾಗಿತ್ತು. ಆದ್ದರಿಂದ ಅವರು 
ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆರಂಭಿಸಿದರು. ಅಷ್ಟರಲ್ಲಿ ಒಬ್ಬ ಸಾಧುವು 
ಹೊಳೆಯ ಮಾರ್ಗವಾಗಿ ಬಂದಿಳಿದನು. ಅವನು ತನ್ನ ಹಾದಿಯಲ್ಲಿ ಬಹಳಷ್ಟು 
ಪದಾರ್ಥಗಳನ್ನು ತುಂಬಿಕೊಂಡು ವ್ಯಾಪಾರ ಮಾಡಲು ಮುಂದೆ ಹೊರಟಿದ್ದನು. 
ಅಲ್ಲಿಯೇ ನದಿ ದಂಡೆಯಲ್ಲಿ ವ್ರತವನ್ನು ಮಾಡುತ್ತಾ ಕುಳಿತ ರಾಜನನ್ನು ನೋಡಿದನು. 
ಈ ಪ್ರಕಾರವು ಎನೆಂಬುವುದನ್ನು ತಿಳಿದುಕೊಳ್ಳಲು ಕುತೂಹಲ ಉಂಟಾಯಿತು. 
ಅದಕ್ಕಾಗಿ ನಾವೆಯನ್ನು ಅಲ್ಲಿಯೇ ನಿಲ್ಲಿಸಿದನು. ತಾನು ರಾಜನು ಮಾಡುತಲಿದ್ದ 
ಕರ್ಮದತ್ತ ನೋಡಿದನು. ತನ್ನ ಕರ್ಮದಲ್ಲಿ ನಿರತನಾದ ಅರಸನನ್ನು ಕಂಡು ಆ 
ವ್ಯಾಪಾರಿಯು 'ಅರಸನೇ! ನಿಮಗೆ ನನ್ನ ನಮಸ್ಕಾರವು. ತಾವು ಇದೀಗ ಇಷ್ಟೊಂದು 
ಭಕ್ತಿಯುತವಾದ ಮನಸ್ಸಿನಿಂದ ಮಾಡುತ್ತಲಿರುವ ಕರ್ಮ ಅದಾವುದು? ಅದಾವ 
ಫಲವನ್ನು ಹೊಂದಲು ಈ ಕರ್ಮವನ್ನು ಮಾಡುತ್ತಲಿರುವಿರಿ? ಎಂಬುದನ್ನು ಕೇಳಲು 
ನಾನು ಬಯಸುವೆ. ಅದೆಲ್ಲವನ್ನೂ ಪ್ರಕತಗೊಲಿಸುವ ಕೃಪೆಯಾಗಬೇಕೆಂದು ಕೇಳಿದನು. 
ವ್ಯಾಪಾರಿಯಾದ ಅವನ ನುಡಿಗಳನ್ನು ಕೇಳಿ ಅರಸನು 'ಪೂಜನಂ ಕ್ರಿಯತೇ ಸಾದ್ಯವೋ 
ವಿಷ್ಣೊರ ತೂಲತೇಜಸಹ' ಎಲೈ ಸಾಧುವೇ! ಈಗ ನಾನು ವ್ರತಸ್ಥನಾಗಿ ಮಹಾ 
ತೇಜಸ್ವಿಯಾದ ವಿಷ್ಣುವನ್ನು ಶ್ರೀಮನ್ನಾರಾಯಣನನ್ನು ಪೂಜಿಸುತಲಿರುವೆ. ಈ 
ವ್ರತದ ಫಲವಾಗಿ ಮಾನವನು ಧನ ಧಾನ್ಯ ಸಂತಾನಗಳ ನಿಧಿಯನ್ನು ಹೊಂದುವನು. 


ಶ್ರೀ ಸತ್ಯನಾರಾಯಣ ವ್ರತ | 114 
ಬಹಳ ಹೇಳುವುದೇನು? ಮಾನವನ ಮನೋರಥಗಳೆಲ್ಲವೂ ಕೈಗೂಡುವುವು. ಇದು 
ನಿಶ್ಚಿತ ಎಂದು ಸಾಧುವಿಗೆ ವ್ರತದ ಪ್ರಭಾವವನ್ನು ವಿವರಿಸಿದನು. 


ರಾಜನ ಮಾತುಗಳಿಂದ ಆ ವ್ಯಾಪಾರಿಯ ಮನದಲ್ಲಿ ಕೂಡಲೇ ಭಕ್ತಿ ಭಾವನೆಯು 
ಉದಯಿಸಿತು. ರಾಜನನ್ನು ಕುರಿತು 'ಅರಸನೇ ಈ ವ್ರತವನ್ನು ಯಾವ ರೀತಿಯಾಗಿ 
ಆಚರಿಸಬೇಕೆಂದು ಸವಿಸ್ತಾರವಾಗಿ ಹೇಳು'. 'ಮಮಕ್ಷೇಮ ಸಂತತಿ ನಾಸ್ತಿ' ತನಗೂ ಸಂತತಿ 
ಇಲ್ಲ. ಈ ವ್ರತದಿಂದ ಸಂತತಿ ಉಂಟಾಗುವುದೆಂದು ನಿಶ್ಚಿತವಿದ್ದರೆ ನಾನಾದರೂ ಈ 
ವ್ರತವನ್ನು ಮಾಡುವೆನು ಎಂದು ಹೇಳಿದನು. ಮತ್ತು ರಾಜನ ಮುಖದಿಂದ ಕರಟದ 
ವಿಧಾನವನ್ನೆಲ್ಲ ಅರಿತುಕೊಂಡನು ಮತ್ತು ಸಂತೋಷಮನಸ್ಮನಾಗಿ ವ್ಯಾಪಾರವನ್ನು 
ಅಲ್ಲಿಯೇ ನಿಲ್ಲಿಸಿ ಮನೆಗೆ ಬಂದನು. ಮನೆಯಲ್ಲಿರುವ ಲೀಲಾವತಿ ಎಂಬ ತನ್ನ ಪ್ರಿಯ 
ಪತ್ನಿಯನ್ನು ಕುರಿತು ಸಂತತಿಯನ್ನು ಕೊಡುವಂತಹ ಆ ವ್ರತವನ್ನು ತಿಳಿಸಿ ಅರಸನಿಂದ 
ಅರಿತುಕೊಂಡ ವಿಧಾನಗಳನ್ನೆಲ್ಲಾ ಹೇಳಿ 'ಪ್ರಿಯೇ, ನನಗೆ ಸಂತತಿಯಾದ ನಂತರ 
ನಾನಾದರೂ ಈ ವ್ರತವನ್ನು ಮಾಡುವೆನೆಂದು ಹೇಳಿದನು. ವ್ಯಾಪಾರಿ ಬಣಜಿಗ ತನ್ನ 
ಹೆಂಡತಿಯೊಡನೆ ಇಂತೂ ಮಾಡಿದ ಮೇಲೆ ಕೆಲ ದಿನಗಳು ಕಳೆದವು. ಲೀಲಾವತಿಯು 
ಗಂಡನೊಡನೆ ಕೂಡಿಕೊಂಡು ಸಂತೋಷದಿಂದ ಇರಹತ್ತಿದಳು. ನಾನಾದರೂ ಈ 
ವ್ರತವನ್ನು ಮಾಡುವೆನೆಂದು ಸಂಕಲ್ಪಿಸಿದ ಮಾತ್ರಕ್ಕೆ ಶ್ರೀ ಸತ್ಯನಾರಾಯಣನು 
ಸುಪ್ರೀತನಾಗಿ ಮಕ್ಕಳ ಫಲವನ್ನು ನೀಡಲು ಉದ್ಯುಕ್ತನಾದನೆಂಬಂತೆ ಆತನ 
ಅನುಗ್ರಹದಿಂದ 'ಗರ್ಭಿಣಿ ಸಾ ಬೇತಸ್ಯ ಭಾರ್ಯ' ಲೀಲಾವತಿಯು ಗರ್ಭಿಣಿಯಾದಳು. 
ಸಾಧುವು ಹೆಂಡತಿಗೆ ಉಂಟಾಗುವ ಬಯಕೆಗಳನ್ನೆಲ್ಲಾ ಪೂರೈಸಿದನು. ಬಸಿರ್ವತಿಗೆ 
ಮಾಡಬೇಕಾದ ಶಿಷ್ಠಾಚಾರಗಳೆಲ್ಲಾ ಸಾಗಿದವು. ಈ ರೀತಿಯಾಗಿ ಲೀಲಾವತಿಯ ಗರ್ಭಕ್ಕೆ 
ಒಂಭತ್ತು ತಿಂಗಳು ತುಂಬಿದವು. ಹತ್ತನೆಯ ತಿಂಗಳು ಪ್ರಾಪ್ತವಾಯ್ತು. ಬಳಿಕ ಒಂದು 
ಶುಭ ದಿನದಲ್ಲಿ ಕೋಮಲತನವೂ ಸುಂದರವೂ ಆದ ಒಂದು ಕನ್ಯಾರತ್ನವು ಜನಿಸಿತು. 
ಆಗ ದಂಪತಿಗಳಿಗೆ ಆದ ಆನಂದವು ಹೇಳತೀರದು. ಗಂಡಾಗಲಿ, ಹೆಣ್ಣಾಗಲಿ ಹುಟ್ಟಿದ 
ಕೂಸಿನಿಂದ ತಮ್ಮ ಬಂಜೆತನ ದೂರವಾಯಿತೆಂದು ಅವರು ಒಳ್ಳೆಯ ಉಲ್ಲಸಿತರಾದರು. 


115 | ಶ್ರೀ ಸತ್ಯನಾರಾಯಣ ವ್ರತ 
ಮಗುವಿಗೆ ಜಾತಕ ಕರ್ಮ, ನಾಮಕರಣಾದಿ ಸಂಸ್ಕಾರಗಳು ಮಾಡಲ್ಪಟ್ಟವು. ಕೂಸಿಗೆ 


ಕಲಾವತಿ ಎಂದು ಹೆಸರಿಟ್ಟರು. 


ಶುಕ್ಲ ಪಕ್ಷದ ಚಂದ್ರನಂತೆ ಆ ಮಗಳು ಬೆಳೆಯುತ್ತಾ ದೊಡ್ಡವಳಾಗ ಹತ್ತಿದಳು. ಬಳಿಕ 
ಒಂದು ದಿನ ಲೀಲಾವತಿಯು ತನ್ನ ಪತಿಯನ್ನು ಕುರಿತು 'ಸ್ವಾಮಿಯೇ ಶ್ರೀ 
ಸತ್ಯನಾರಾಯಣ ದೇವನ ಕೃಪೆಯಿಂದ ನಮಗೆ ಸಂತತಿ ಲಭಿಸಿತು. ಕೂಸು ಬೆಳೆಯಿತು. 
ಮಗಳು ದೊಡ್ಡವಳಾದಳು. ಆದರೆ ನೀವು ಹಿಂದಕ್ಕೆ ಹರಕೆ ಹೊತ್ತಂತೆ ಇದುವರೆಗೆ ಶ್ರೀ 
ಸತ್ಯನಾರಾಯಣ ವ್ರತವನ್ನು ಆಚೆರಿಸಲಿಲ್ಲವಲ್ಲೂಾ' ಎಂದು ಸಂಕಲ್ಪಿಸಿದ 
ಸ್ಮರಣೆಯನ್ನು ಇತ್ತಳು. ಅದಕ್ಕೆ ಪ್ರತ್ಯುತ್ತರವಾಗಿ ಆ ಬಣಜಿಗನು 'ಪ್ರಿಯೇ! ಅಹುದು. 
ನಾನು ಬೇಡಿಕೊಂಡ ಹರಕೆಯು ನನ್ನ ಸ್ಮರಣೆಯಲ್ಲಿದೆ. ಆದರೆ ಈಗ 
ಕಾರ್ಯಬಾಹುಲ್ಯದ ಮೂಲಕ ಆ ವ್ರತವನ್ನು ಆಚರಿಸಲು ಸಾಧ್ಯವಿಲ್ಲ. "ಹರಕೆಗೆ 
ಹನ್ನೆರಡು ವರ್ಷ" ಎಂದು ಗಾದೆಯುಂಟು. ನಮ್ಮ ಕಲಾವತಿಗೆ ವರನನ್ನು ಶೋಧಿಸಿ 
ಬೇಗನೆ ವಿವಾಹವನ್ನು ಮಾಡಬೇಕಾಗಿದೆ. ಅದೇ ಸಮಯಕ್ಕೆ ಹರಕೆಯನ್ನು 
ಮುಗಿಸಿದರಾಯ್ತು' ಎಂದು ಬಾರ್ಯಂ ಮಸ್ಲ್ಸಾಸ್ಯ ಹೆಂಡತಿಯನ್ನು 
ಸಮಾಧಾನಗೊಳಿಸಿದನು. ಕಾರ್ಯ ನಿಮಿತ್ತ ಪರ ಊರಿಗೆ ಹೋದನು. ಕಲಾವತಿ ಕನೈಯು 
ತಂದೆಯ ಮನೆಯಲ್ಲಿ ದಿನದಿನಕ್ಕೆ ಬೆಳೆಯಹತ್ತಿದಳು. ಒಂದು ದಿನ ಗೆಳತಿಯರೊಡನೆ 
ಆಡುವ ತನ್ನ ಮಗಳನ್ನು ನೋಡಿ ಲಗ್ನಕ್ಕೆ ತಕ್ಕವಳಾದುದನ್ನು ಮನಗಂಡನು. 
ಕೂಡಲೇ ತನ್ನ ಪುರೋಹಿತನನ್ನು ಕರೆದು ಮಗಳಿಗಾಗಿ ಕುಲಶೀಲ ರೂಪಗಳಿಂದ 
ಉತ್ತಮನಾದ ವರನನ್ನು ಗೊತ್ತುಪಡಿಸು ಎಂದು ಹೇಳಿ ಕಳುಹಿಸಿದನು. ಸಾಧುವಿನಿಂದ 


ಆಜ್ಞಾಪಿತನಾದ ಪುರೋಹಿತನು ತಿರುಗುತ್ತಾ ತಿರುಗುತ್ತಾ ಕಾಂಚನ ಎಂಬ ಪಟ್ಟಣಕ್ಕೆ 


ಅಲ್ಲಿ ಒಬ್ಬ ವಣಿಕ ಪುತ್ರನನ್ನು ವರನನ್ನಾಗಿ ಆರಿಸಿದನು. ಅವನನ್ನು ಕರೆತಂದು 
ಸಾಧುವಿಗೆ ತೋರಿಸಿದನು. ಕುಲೀನನೂ ಆದ ಚೆಲುವನೂ ಆದ ಎಲ್ಲ ಸದ್ಗುಣಗಳಿಂದ 
ಪೂರ್ಣನೂ ಆದ ವಣಿಕಪುತ್ರನನ್ನು ನೋಡಿ ಸಾಧುವು ಸಂತೋಷಭರಿತನಾದನು. ತನ್ನ 


ಶ್ರೀ ಸತ್ಯನಾರಾಯಣ ವ್ರತ | 116 
ಜಾತಿಗಳಿಂದ ಬಾಂಧವರಿಂದಲೂ ಕೂಡಿಕೊಂಡು ವಿಧಿಯುಕ್ತ ಮಾರ್ಗದಿಂದ ಮಗಳನ್ನು 
ವಣಿಕಪುತ್ರನಿಗೆ ಮಾಡುವೆ ಮಾಡಿಕೊಟ್ಟನು. ವಿವಾಹ ಸಮಾರಂಭವು ಬಣಜಿಗನ 
ಸಿರಿವಂತಿಕೆಗೆ ತಕ್ಕಂತೆ ಒಳ್ಳೆಯ ಸಡಗರದಿಂದ ನೆರವೇರಿತು. ಮದುವೆಗಾಗಿ ಅಪರಿಮಿತ 
ಧನವನ್ನು ವ್ಯಯಿಸಿದನು. ಆದರೆ ಮನೆಯಲ್ಲಿ ಭಾಗ್ಯವು ಹೆಚ್ಚಾಗುತ್ತಾ ಹೋದಂತೆ ಆ 
ಐಶ್ವರ್ಯದ ಮದದಲ್ಲಿ 'ದಶ್ವ ಸ್ತೇನಂ ವಿಸ್ಮಯೇ ಮೃತ ಮುಕ್ತಮಂ' ಮಗಳ ಲಗ್ನದ 
ಕಾಲಕ್ಕಾದರೂ ಆ ಸಾಧುವು ಶ್ರೀ ಸತ್ಯನಾರಾಯಣನ ವ್ರತವನ್ನು ಮರೆತುಬಿಟ್ಟನು. 
'ತೇನ ರೂಪ್ಯೋಭ ಕ್ರಬಂ' ಆದ್ದರಿಂದ ಶ್ರೀ ಸತ್ಯನಾರಾಯಣನು ಸಿಟ್ಟಾದನು. ಮುಂದೆ 
ಕೆಲಕಾಲದ ನಂತರ ತನ್ನ ವ್ಯವಹಾರ ಕರ್ಮದಲ್ಲಿ ಕುಶಲನಾದ ಸಾಧುವು ಬ್ಯಾಪಾರ 
ಮಾದುವುದಕಾಗಿ ಅಳಿಯನ ಜತೆಗೂಡಿ ಸಿಂಧೂ ನದಿ ತೀರದಲ್ಲಿರುವ ರತ್ನಸಾರವೆಂಬ 
ಪಟ್ಟಣಕ್ಕೆ ಹೋದನು. ಅಲ್ಲಿ ಕೆಲವು ದಿನಗಳವರೆಗೆ ವ್ಯಾಪಾರ ಮಾಡಿದನು. ಅಲ್ಲಿ 
ಹೇರಳ ಹಣವನ್ನು ಸಂಪಾದಿಸಿಕೊಂಡು ಸಾಧುವು ಆತನ ಅಳಿಯನು ಇಬ್ಬರೂ 
ಅಲ್ಲಿಂದ ಹೊರಟರು. 


ಅತೀ ಮನೋಹರನಾದ ಚಂದ್ರಕೆತು ರಾಜನ ರಾಜಧಾನಿಗೆ ವ್ಯಾಪಾರ ಮಾಡುವುದಕ್ಕಾಗಿ 
ಬಂದರು. ಅಲ್ಲಿರುವಾಗ ಆ ಬಣಜಿಗನಿಗೆ ಒಂದು ಸ್ವಪ್ನ ದೃಷಾಂತವಾಯಿತು. 
ಕನಸಿನಲ್ಲಿ ಅವನಿಗೆ ಶ್ರೀ ಸತ್ಯನಾರಾಯಣನು ಕಾಣಿಸಿಕೊಂಡನು ಮತ್ತು ಆ ದೇವನು 
ಸಾಧುವನ್ನು ಕುರಿತು 'ಎಲೈ ಸಾಧುವೇ! ನೀನು ವ್ರತ ಮಾಡುವ ಪ್ರತಿಜ್ಞೆಯನ್ನು ಮಾಡಿ 
ಈಗ ಭ್ರಷ್ಟ ಪ್ರತಿಜ್ಞಾನಾಗಿರುವೆ. ಅದಕ್ಕಾಗಿ ರಾಜಕಾಲಸ್ಯ ಜಾಸ್ಯ ಮಹಾದುಃಖ 
ಭವಿಷ್ಯತಿ: ಭಯಂಕರವಾಗಿಯೂ ಕಠಿಣವಾಗಿಯೂ ಇರುವ ಮಹಾ ದುಃಖವೂ 
ಉಂಟಾಗಲಿ.' ಎಂದು ಶಾಪವಿತ್ತನು. ಬಳಿಕ ಸಾಧುವು ಸ್ವಪ್ನದಿಂದ ಎಚ್ಚೆತ್ತು ಬಳಿಕ 
ಅವನ್ನು ನಂಬಲಾಗದೆ ಎಂದಿನಂತೆ ತನ್ನ ವ್ಯವಹಾರವನ್ನು ಸಾಗಿಸುತಲಿದ್ದನು. 
ಅನಂತರ ಕೆಲಕಾಲದ ಮೇಲೆ ಚಂದ್ರಕೆತು ರಾಜನಲ್ಲಿ ರಾಜಧಾನಿಯಲ್ಲಿ ಕಳವು 
ಸಂಭವಿಸಿತು. ಒಬ್ಬ ಕಳ್ಳನುರಾಜನ ದ್ರವ್ಯವನ್ನು ಕದ್ದು ಸಾಧು ಮತ್ತು ಸಾಧುವಿನ 
ಅಳಿಯನಿರುವಲ್ಲಿಗೆ ಓಡಿಬಂದನು. ಅಷ್ಟರಲ್ಲಿ ಆ ಕಳ್ಳನನ್ನು ಹಿಡಿಯುವುದಕ್ಕಾಗಿ 


117 | ಶ್ರೀ ಸತ್ಯನಾರಾಯಣ ವ್ರತ 

ಆತನ ಹಿಂದಿನಿಂದಲೇ ರಾಜದೂತರು ಬೆನ್ನಟ್ಟಿ ಬಂದರು. ತನ್ನನ್ನು ಬೆನ್ನಟ್ಟಿದ 
ರಾಜದೂತರ ಸುಳಿವನ್ನು ಕಂಡು ಅಂಜಿ ಕಳ್ಳನು ತಾನು ತಂದ ರಾಜದ್ರವ್ಯವನ್ನು 
ಅಲ್ಲಿಯೇ ಬಿಟ್ಟು ಬಹು ಬೇಗನೆ ಅಡಗಿಕೊಂಡನು. ರಾಜದೂತರು ಸಾಧುವಿದ್ದ 
ಸ್ಥಳಕ್ಕೆ ಬರಲು ಅಲ್ಲಿ ರಾಜದ್ರವ್ಯವು ಕಾಣಿಸಿತು. ಆದ್ದರಿಂದ ಅವರೇ ಕಳ್ಳರೆಂದು 
ಭಾವಿಸಿ ಅವರಿಬ್ಬರನ್ನೂ ಹೆಡೆಮುರಿಬಿಗಿದು ಕಟ್ಟಿ ರಾಜನೆಡೆಗೆ ಒಯ್ದರು. 
ರಾಜದೂತರು ಅವರಿಬ್ಬರನ್ನೂ ನಿಲ್ಲಿಸಿ ಸಂತೋಷದಿಂದ ಇದೋ ಪ್ರಭುವೇ! ಇವೇ 
ಕಳುವಿನಿಂದ ಮಾಯವಾದ ದ್ರವ್ಯವು. ಇವರೇ ಈ ದ್ರವ್ಯವನ್ನು ಕದ್ದ ಕಳ್ಳರು. ಇವರಿಗೆ 
ಅದ್ಯಾವ ಶಿಕ್ಷೆಯನ್ನು ವಿಧಿಸಬೇಕು? ವಿಚಾರ ಮಾಡಿ ನಮಗೆ ಅಪ್ಪಣೆ 
ದಯಪಾಲಿಸಬೇಕೆಂದು ಕೇಳಿಕೊಂಡರು. ಅರಸನು ಅವರ ಬಗ್ಗೆ ವಿಚಾರವೇ 
ಮಾಡಲಿಲ್ಲ. ಹಾಗೆಯೇ ಆಜ್ಞಾಪಿಸಿದನು. ಆತನ ಆಜ್ಞೆಯಂತೆ ರಾಜದೂತರು ಆ 
ಬಣಜಿಗರನ್ನು ತೀರ ಕಠಿಣಮಾರ್ಗದಲ್ಲಿರುವ ಒಂದು ಸೆರೆಮನೆಯಲ್ಲಿ ಒಯ್ದು 
ಇಟ್ಟರು. ಸಾಧುವು ತಾವು ಕಳ್ಳರಲ್ಲವೆಂದು ರಾಜನಿಗೆ ಪರಿಪರಿಯಾಗಿ ಕೇಳಿಕೊಂಡನು. 
ಆದಾಗ್ಯೂ ಅರಣ್ಯರೋಧನವಾಯ್ತು. ರಾಜನು ತನ್ನ ದ್ರವ್ಯದೊಂದಿಗೆ ಅವರ 
ದ್ರವ್ಯವನ್ನೂ ತನ್ನ ಭಂಡಾರಕ್ಕೆ ಕಳುಹಿಸಿದನು. 


ಆಗ ಸಾಧುವು ತಾನು ಶ್ರೀ ಸತ್ಯನಾರಾಯಣ ದೇವರ ಸಂಕಲ್ಪ ಮಾಡಿ ವ್ರತ ಮಾಡದೇ 
ಭ್ರಷ್ಟನಾದೆನಲ್ಲಾ? ದೇವನೇ ಕೋಪಿಸಿಕೊಂಡಮೇಲೆ ನಮ್ಮನ್ನು ಕಾಪಾಡುವವರಾರು? 
ಎಂದು ಪಶ್ಚಾತ್ತಾಪದಿಂದ ತಳಮಳಗೊಂಡನು. ಕಳವು ಮಾಡದೇ ಸಾಧುವು ಮತ್ತು 
ಆತನ ಅಳಿಯನು ಶಿಕ್ಷೆಗೊಳಗಾಗಬೇಕಾಯ್ತು. 


ಇತ್ತ ಸಾಧುವಿನ ಹೆಂಡತಿ, ಮಗಳು ದುಃಖಪೂರಿತರಾದರು. ಮನೆಯೊಳಗಿನ 
ದ್ರವ್ಯವೆಲ್ಲವೂ ಕಳುವಾಗಿದ್ದರಿಂದ ಅವರು ಅನ್ನಾನ್ನಗತಿತರಾದರು. ಆದಿ 
ವ್ಯಾಧಿಗಳಿಂದ ಪೀಡೆಗೊಂಡರು. ಹಸಿವೆ ನೀರಡಿಕೆಗಳಿಂದ ಕಣಗಾಲ ಸ್ಥಿತಿಯನ್ನು 
ಹೊಂದಿದರು... ಆಹಾರಹೀನತೆಗಳಿಂದ ಅವರಿಬ್ಬರೂ ಜಿಕ್ಷಾವೃತ್ತಿಯನ್ನು 
ಅವಲಂಬಿಸಬೇಕಾಯ್ತು. ಕಲಾವತಿಯಂತಹ ಹರೆಯದವಳು ಮತ್ತು ಸಿರಿವಂತಿಕೆಯಲ್ಲಿ 


ಶ್ರೀ ಸತ್ಯನಾರಾಯಣ ವ್ರತ | 118 
ಬೆಳೆದವಳು ಹೊಟ್ಟೆಯ ಕಿಚ್ಚನ್ನು ತಣಿಸಲು ಭಿಕ್ಷೆಗಾಗಿ ಮನೆಮನೆಗೆ ತಿರುಗಹತ್ತಿದಳು. 
ಇಂತೂ ಸಾಧುವಿನ ಹೆಂಡತಿಯೂ ಮಗಳೂ ಅಷ್ಟದರಿದ್ರರಾದರು. ಸಾಧುವೂ ಮತ್ತು 
ಅಳಿಯನೂ ಸೆರೆಮನೆವಾಸಿಗಳಾಗಿಯೂ ದುಃಖದಿಂದ ಕಾಲಕಳೆಯಹತ್ತಿದರು. ಇಂತಹ 
ಸಹಿಸಲಸಾಧ್ಯವಾದ ಅಪವಾದ ಆ ಸಿರಿವಂತಿಕೆಯ ಕುಟುಂಬಕ್ಕೆ ಒದಗಿತೆಂದು 


ಭಾವಿಸಿದನು. 


ಒಂದು ದಿನ ಕಲಾವತಿಯು ಹಸಿವೆಯಿಂದ ಬಹಳ ಬಳಲಿ ಒಬ್ಬ ಬ್ರಾಹ್ಮಣನ ಮನೆಯ 
ಬಾಗಿಲಿಗೆ ಹೋದಳು. ಭಿಕ್ಷೆಯ ಬೇಡಿಕೆಗಾಗಿ ಕೂಗಬೇಕೆನ್ನುವಷ್ಟರಲ್ಲಿ ಬ್ರಾಹ್ಮಣನು 
ಮಾಡುತ್ತಿರುವ ಶ್ರೀ ಸತ್ಯನಾರಯಣನ ವ್ರತವು ಆಕೆಯ ಕಣ್ಣಿಗೆ ಬಿತ್ತು. ಕೂಡಲೇ 
ಭಕ್ತಿಯುತರಾಗಿ ಅಂತಃಕರಣ ಉಳ್ಳವರಾಗಿ 'ಉಪವಿಶ್ವ ಕಥಾಯಂ ರಾತ್ರೋ ಗೃಹಂ 
ಪ್ರತಿ' ಅಲ್ಲಿ ಸ್ವಲ್ಪ ಹೊತ್ತು ಕುಳಿತಳು. ದೈವೀ ಪ್ರಭಾವದಿಂದ ಕಥೆಯನ್ನು ಕೇಳಿದಳು. 
ಶ್ರೀ ಸತ್ಯನಾರಾಯಣನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದಳು. ಭಕ್ತಿಯಿಂದ ಪ್ರಸಾದವನ್ನು 
ಭಕ್ಷಿಸಿದಳು. ರಾತ್ರಿಯೂ ಬಹಳವಾದ ಪ್ರಯುಕ್ತ ಹೊರಟು ಮನೆಗೆ ಬಂದಳು. ಆಗ 
ಲೀಲಾವತಿಯು ಮಗಳನ್ನು ಕಂಡು 'ಮಗಳೇ! ಇಷ್ಟು ರಾತ್ರಿಯ ಹೊತ್ತಿಗೆ ನೀನು ಅದೆಲ್ಲಿ 
ಕುಳಿತಿದ್ದಿ? ನಿನ್ನ ಮನದ ಬಯಕೆಗಳೇನು?' ಎಂದು ಕೇಳಿದಳು. ಕಲಾವತಿಯು 'ತಾಯೀ! 
ನಾನು ಇದುವರೆಗೂ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕುಳಿತಿದ್ದೆನು. ಅಲ್ಲಿ 
ಬ್ರಾಹ್ಮಣನು ಒಂದು ವ್ರತವನ್ನು ಮಾಡುತಲಿದ್ದನು. ಅದಕ್ಕೆ ಶ್ರೀ 
ಸತ್ಯನಾರಾಯಣವ್ರತವೆಂದು ಹೇಳುವರಂತೆ. ಅದು ಮನದ ಬಯಕೆಗಳನ್ನು ಪೂರ್ಣ 
ಮಾಡಲು ಸಮರ್ಥವಾದುದಂತೆ. ನಾನು ಆ ಪೂಜೆಯ ಕ್ರಮವನ್ನು ಕಣ್ತುಂಬ ನೋಡಿದೆ. 
ಎಂದು ಹೇಳಿ ತನ್ನ ತಾಯಿಗೂ ತುಸು ಪ್ರಸಾದವನ್ನು ಕೊಟ್ಟಳು. ಈ ಸಂಗತಿಯನ್ನು 
ಕೇಳಿ ಲೀಲಾವತಿಗೆ ಒಳ್ಳೆಯ ಹರ್ಷವಾಯಿತು. ತನ್ನ ಪತಿಯು ಹರಕೆ ಹೊತ್ತ ವ್ರತವು 
ಇದೇ ಆಗಿರಬೇಕೆಂದು ಭಾವಿಸಿ ತಾವೂ ಅದನ್ನು ಕೈಗೊಂಡರು. 


ತಾವು ಕೈ ಹಿಡಿದಿರುವ ವ್ರತವು ಇದೇ ಆಗಿರಬೇಕೆಂದು ಕಲಾವತಿಯ ಲಗ್ನವಾದರೂ 
ಆಚರಿಸಪಡಲಿಲ್ಲವೆಂದು ಅವಳ ಸ್ಮರಣೆಗೆ ಬಂದಿತು. ದೈವೀಕೊಪದಿಂದ ತನ್ನ ಪತಿ 


119 | ಶ್ರೀ ಸತ್ಯನಾರಾಯಣ ವ್ರತ 

ಹಾಗು ಅಳಿಯ ಶಿಕ್ಷೆ ಅನುಭವಿಸುತ್ತಲಿರುವರೆಂದು ತಮ್ಮ ಐಶ್ವರ್ಯವೆಲ್ಲಾ ನಾಶವಾಗಿ 
ಭಿಕ್ಷಾವೃತ್ತಿಗೆ ಇಳಿದೆವೆಂದು ನಿಶ್ಚಿತ ತಿಳುವಳಿಕೆಯು ಅವಳಲ್ಲಿ ಉಂಟಾಯಿತು. 
ಆದ್ದರಿಂದ ಅವಳು ತಳಮಳಗೊಂಡಳು. ಕೂಡಲೇ ಪೂಜೆಯ ಮತ್ತು ಪ್ರಸಾದದ 
ಸಾಮಗ್ರಿಗಳನ್ನು ತಂದಳು. ಒಳ್ಳೆಯ ಸಂತೋಷದಿಂದ ತಾನೂ ತನ್ನ ಭಾಂದವರಿಂದಲೂ 
ಜಾತಿಯ ಜನರಿಂದಲೂ ಭಕ್ತಿಪೂರ್ವಕವಾಗಿ ಶ್ರೀ ಸತ್ಯನಾರಾಯಣನ ಪೂಜೆ ಮಾಡಿದಳು. 
ಅಲ್ಲಿ ಶ್ರೀ ಸತ್ಯನಾರಾಯಣನನ್ನು ಕುರಿತು 'ದೇವಾ! ನನ್ನ ಗಂಡನೂ ಮತ್ತು 
ಅಳಿಯನೂ ಬೇಗ ಬರಲಿ. ಅವರು ಮಾಡಿದ ಅಪರಾಧವನ್ನು ಕ್ಷಮಿಸು' ಎಂದು 
ಬೇಡಿಕೊಂಡಳು. ಸಾಧುವಿನ ಹೆಂಡತಿಯಾದ ಲೀಲಾವತಿಯೂ ಅಂತಃಕರಣದಿಂದ 
ಮಾಡಿದ ಪೂಜೆಯ ವ್ರತದಿಂದ ಶ್ರೀಮನ್ನಾರಾಯಣನು ಸಂತುಷ್ಠ್ಟನಾದನು. ಆ 
ಕೂಡಲೇ ಚಂದ್ರಕೇತು ರಾಜನ ಸ್ವಪ್ನದಲ್ಲಿ ಹೋಗಿ 'ರಾಜನೇ! ನೀನು ಕಾರಾಗೃಹದಲ್ಲಿ 
ಇತ್ತ ಇಬ್ಬರು ಬಣಜಿಗರನ್ನು ಬೆಳಗಾದ ಕೂಡಲೇ ಮುಕ್ತಮಾಡು. ನೀನು 
ತೆಗೆದುಕೊಂಡ ಅವರ ದ್ರವ್ಯವನ್ನು ಅವರಿಗೇ ಕೊಡು. ಧನಲಾಭದಿಂದ ನೀನು ಹಾಗೆ 
ಮಾಡದೇ ಹೋದರೆ 'ನಾಶಯಾಮಿ ಸ್ವರಾಜ್ಯ ಧನ ಪುತ್ರಕಂ' ರಾಜ್ಯ ಐಶ್ವರ್ಯ ಹಾಗು 
ಮಕ್ಕಳೊಂದಿಗೆ ನಿನ್ನನ್ನು ನಾಶಮಾಡಿಬಿಡುವೆ.' ಎಂದು ಹೇಳಿ ಅದೃಶ್ಯನಾದನು. 


ಅನಂತರ ರಾಜನು ಮುಂಜಾವಿನಲ್ಲಿ ಎದ್ದು ಸೃಜನರಿಂದ ಕೂಡಿಕೊಂಡು ತನ್ನ ಸ್ವಪ್ನ 
ದೃಷ್ಟಾಂತವನೆಲ್ಲಾ ತಿಳಿಸಿದನು. ಅನಂತರ ಬಣಜಿಗರು ರಾಜನಿಗೆ ನಮಸ್ಕರಿಸಿ ತಮ್ಮ 
ಹಿಂದಿನ ವೃತ್ತಾಂತವನ್ನೆಲ್ಲ ತಿಳಿಸಿದರು. ಬಳಿಕ ರಾಜನು ಅವರಿಗೆ ಏನೋ ನಿಮ್ಮ 
ದುರ್ದೈವದಿಂದ ಇಂತಹ ದುಃಖವನ್ನು ಅನುಭವಿಸಬೇಕಾಯ್ತು. ಇನ್ನು ಮುಂದೆ 
ನಿಮಗೆ ಏನೂ ಭಯವಿಲ್ಲವೆಂದು ಹೇಳಿ ಅವರಿಬ್ಬರ ಸಂಕೋಲೆಯನ್ನು ಕಡಿಸಿದನು. 
ಕ್ಷೌರಕರ್ಮವನ್ನು ಮಾಡಿಸಿದನು. ವಸ್ತ್ರಾಲಂಕಾರ ನೀಡಿದನು. ಅವರನ್ನು 
ಸಂತೋಷಗೊಳಿಸಿ ಒಳ್ಳೆಯ ಮಾತುಗಳಿಂದ ಸಮಾಧಾನಪದಿಸಿದನು. ತಾನು 
ತೆಗೆದುಕೊಂಡ ಅವರ ದ್ರವ್ಯದಲ್ಲಿ ಅಷ್ಟೇ ದ್ರವ್ಯವನ್ನು ಹೆಚ್ಚಾಗಿ ಹಾಕಿ 'ಸಾಧುವೇ! 
ಇನ್ನು ನೀನು ಮನೆಗೆ ಹೋಗು.' ಎಂದು ಆಜ್ಞಾಪಿಸಿದನು. ರಾಜನು ಹೀಗೆ 


ಶ್ರೀ ಸತ್ಯನಾರಾಯಣ ವ್ರತ | 120 
ಹೇಳುತ್ತಾನೆಂದು ಕನಸು ಮನಸಿನಲ್ಲೂ ಎಣಿಸಿರಲಿಲ್ಲ. ಆದರೆ ಆ ದೈವೀ ಕ್ಷೋಭೆಗೆ 


ಯಾವುದು ತಾನೇ ಅಸಾಧ್ಯ? ಅದೆಷ್ಟು ತಾನೇ ಅವಕಾಶ? 


'ಸುಖಾಸ್ಯಾ ನಂತರಂ ದುಃಖಂ ದುಃಖಾಸ್ಕಾನಂತರ ಸುಖಂ" ಅಂದರೆ, ಈ ಪ್ರಪಂಚದಲ್ಲಿ 
ಸುಖದ ಹಿಂದೆ ದುಃಖವೂ ದುಃಖದ ಹಿಂದೆ ಸುಖವೂ ಬರುವುದುಂಟು. ಸುಖ, ದುಃಖ, 
ಚಕ್ರದಂತೆ ಒಂದರ ಹಿಂದೆ ಒಂದು ಬರುವುವು. ಸಂಸಾರವು ಸುಖದುಃಖದ 
ಕಲಸುಮೆಲೋಗರವೆಂದು ಹೇಳುವುದುಂಟು. ಇದೆಲ್ಲವೂ ನಿಜವೇ. ಈವರೆಗೆ 
ದುಃಖಸಾಗರದಲ್ಲಿ ಮುಳುಗಿದ್ದ ಸಾಧುವಿನ ಕುಟುಂಬವು ಇನ್ನು ಮುಂದೆ ಸುಖವನ್ನು 
ಕಾಣುವ ಯೋಗ ಪರಮಾತ್ಮನ ಬಯಕೆಯಿಂದ ಒದಗಿಬಂತು. 


ಅಲ್ಲಿ ಸಾಧುವು ರಾಜನಿಗೆ ನಮಸ್ಕರಿಸಿ 'ರಾಜನೇ! ನಿನ್ನ ಅನುಗ್ರಹದಿಂದ ನಾವು ಇನ್ನು 
ಹೋಗಿ ಬರುವೆವು.' ಎಂದು ಹೇಳಿದರು.ಊರಿಗೆ ತೆರಳಲು ಅವರೀರ್ವರೂ ಹೊರಟರು. 
ಮಾರ್ಗ ಕ್ರಮಿಸತೊಡಗಿತು. 'ಯಷಿಶಿಷ್ಠರೇ! ಆ ಸಾಧು ವೈಶ್ಯನ ಕಥೆಯು ಇಲ್ಲಿಗೇ 
ಮುಗಿಯಲಿಲ್ಲ. ಅದನ್ನೇ ಮುಂದುವರಿಸಿ ಹೇಳುವೆ ಕೇಳಿರಿ' ಎಂದು ಸೂತಪುರಾಣಿಕನು 
ಹೇಳಿದರು ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ದೇವರ 3ನೇ ಅಧ್ಯಾಯದ ಕಥೆಯು 
ಮುಗಿಯಿತು. 


11.4 4ನೇ ಅಧ್ಯಾಯ 

ಸೂತಪುರಾಣಿಕನು ಹಿಂದಿನ ಕಥೆಯನ್ನೇ ಮುಂದುವರಿಸುತ್ತಾ ಯಷಿಗಳೆನ್ನು ಕುರಿತು ಶ್ರೀ 
ಸತ್ಯನಾರಾಯಣನ ಕೃಪೆಯಿಂದ ಸಾಧುವು ಆತನ ಅಳಿಯನೂ ಬಂಧಿವಾಸದಿಂದ 
ಮುಕ್ತರಾದರು. ಅನಂತರ ಆ ಸಾಧುವು ಆ ಚಂದ್ರಕೇತು ರಾಜನ ನಗರದಿಂದ ತನ್ನ 
ಊರಿಗೆ ಹೋಗಬೇಕೆಂದು ಆಲೋಚಿಸಿದನು. ವ್ಯಾಪಾರವು ಚೆನ್ನಾಗಿ ಸಾಗಿದ್ದರಿಂದ 
ಚೆನ್ನಾಗಿ ದ್ರವ್ಯ ಸಂಪಾದನೆ ಆಗಿತ್ತು. ಸಾಧುವು ಹೊರಡುವ ಮುನ್ನ ಬ್ರಾಹ್ಮಣನಿಂದ 
ಪುಣ್ಯವಾಚನವನ್ನು ಮಾಡಿಸಿಕೊಂಡನು. 'ಬ್ರಾಹ್ಮಣವೋ ದೈನರ ತತ್ವ ತದಾಕು 
ನಗರಂ.' ಬ್ರಾಹ್ಮಣನಿಗೆ ದಾನವಾಗಿ ದ್ರವ್ಯವನ್ನು ಕೊಟ್ಟು ಹೊರಟನು. ಅನಂತರ ಮಾವ 


121 | ಶ್ರೀ ಸತ್ಯನಾರಾಯಣ ವ್ರತ 

ಅಳಿಯರೀರ್ವರೂ ಸಿಂಧೂ ನದಿಯ ಹತ್ತಿರ ಬಂದರು. ಸಾಧುವು ತಮ್ಮ ಬಳಿಯಲ್ಲಿದ್ದ 
ದ್ರವ್ಯವನ್ನೆಲ್ಲಾ ನಾವೆಯಲ್ಲಿ ತುಂಬಿದರು ಮತ್ತು ಆ ನಾವೆಯ ಹತ್ತಿರ 
ನಿಂತುಕೊಂಡನು. ಅಷ್ಟರಲ್ಲಿ ಶ್ರೀ ಸತ್ಯನಾರಾಯಣನು ಸಾಧು ವೈಶ್ಯನ ಚಿತ್ತವನ್ನು 
ಪರೀಕ್ಷಿಸುವ ಕುರಿತು ಶ್ರೀ ದಂಡಿ ಸನ್ಯಾಸಿಯ ವೇಷದಿಂದ ಅಲ್ಲಿಗೆ ಬಂದು ಅವನನ್ನು 
ಕುರಿತು 'ಕಿಮಸ್ತಿ ಕಪನೌಸ್ತಿತು?' ಈ ನಾವೆಯಲ್ಲಿ ನೀನು ಏನನ್ನು ತುಂಬಿರುವೆ? ಎಂದು 
ಕೇಳಿದನು. ಎಲ್ಲಾ ಮದದಲ್ಲಿ ಧನಮದಕ್ಕಿಂತ ಬಲಿಷ್ಟವಾದುದು ಇನ್ನೊಂದಿಲ್ಲ. ಆ 
ಈರ್ವರೂ ಬಣಜಿಗರು ವಿಪುಲವಾದ ಧನಸಂಗ್ರಹವಾದ್ದರಿಂದ ತೀವ್ರ 
ಮಧೋನ್ನ್ಮತ್ತರಾಗಿದ್ದರು. ಸಾಧುವಿನ ಪ್ರಶ್ನೆಯನ್ನು ಕೇಳಿ ಆ ಬಣಜಿಗರು 
ಸೊಕ್ಕಿನಿಂದ ದೊಡ್ಡ ಧ್ವನಿ ತೆಗೆದು ನಗಹತ್ತಿದರು. ನಂತರ ಸಾಧುವೈಶ್ಯನು 
ಸನ್ಯಾಸಿಯನ್ನು ಕುರಿತು 'ಎಲ್ಫೈ ಸನ್ಯಾಸಿಯೇ! ನೀನು ಇದನ್ನೆಲ್ಲಾ ಕೇಳಿ 
ಮಾಡುವುದೇನಿದೆ? ಹೆಂಡಿರು ಮಕ್ಕಳು ಇಲ್ಲದವನು ನೀನು. ಎಲ್ಲಾ ಆಸೆಯನ್ನು 
ತೊರೆದು ವೈರಾಗ್ಯದಿಂದ ವರ್ತಿಸುವವನು. ಹೀಗಿದ್ದೂ ಈ ಜಿಜ್ಞಾಸೆ ನಿನಗೇಕೆ? 
ಹಣವನ್ನೆಲ್ಲಾ ಕಳುವಿನಿಂದ ಎಬ್ಬಿಸಬೇಕೆಂದಿರುವಿ ಏನು? ಈ ಬಯಕೆ ನಿನ್ನಲ್ಲಿದ್ದರೆ 
ಅದು ಈಡೇರಬಾರದು. ಏಕೆಂದರೆ ನಾವು ಇದರಲ್ಲಿ ಹಣವನ್ನು ತುಂಬಿಲ್ಲ.' ಲತಾ 
ಪ್ರಪ್ರಾದಿಕಂ ಚೈವ್ಯ ವರ್ತ ತರನ ಮಮ. ಸಾಧುವು ನಾವೆಯಲ್ಲಿ ಬಳ್ಳಿ ಎಲೆ 
ಪತ್ರಾದಿಗಳು ತುಂಬಿವೆ ಎಂದನು. ಆ ತರಹ ತೀರ ನಿಷ್ಟುರವಾದ ನುಡಿಯನ್ನು ಕೇಳಿ 
'ಒಳ್ಳೆಯದು. ಸತ್ಯಂ ಭಾವ ತಂತೇ ವಚಂ. ನೀವು ನುಡಿದದ್ದೇ ಸತ್ಯವಾಗಲಿ' ಎಂದು 
ಸನ್ಯಾಸಿಯು ನುಡಿದನು ಮತ್ತು ಅಲ್ಲಿಂದ ಹೊರಟು ತುಸು ದೂರ ಹೋಗಿ ಅಲ್ಲಿಯೇ 
ಸಿಂಧೂ ನದಿಯ ದಡದಲ್ಲಿ ಭವಿತವ್ಯವನ್ನು ನಿರೀಕ್ಷಿಸುತ್ತ ಕುಳಿತುಕೊಂಡನು. 


0 


ಸನ್ಯಾಸಿಯು ಹೋದನಂತರ ಇತ್ತ ಸಾಧುವು ತನ್ನ ನಿತ್ಯಕರ್ಮವನ್ನು ತೀರಿಸಿಕೊಂಡು ಆ 
ನಾವೆಯ ಹತ್ತಿರ ಬಂದನು. ನಾವೆಯನ್ನು ನೋಡುತ್ತಿರಲು ತಾವು ತುಂಬಿರುವ 
ದ್ರವ್ಯವೆಲ್ಲಾ ಮಾಯವಾಗಿತ್ತು. ಕೇವಲ ಎಲೆ ಬಳ್ಳಿಗಳಿಂದಲೇ ಆ ನಾವೆಯು ತುಂಬಿದಂತೆ 
ತೋರಿತು. ದೈವಲೀಲೆಯು ಅಗಾಧವಾದುದು. ಒಮ್ಮೆಲೇ ದ್ರವ್ಯವು ಇಲ್ಲದ್ದನ್ನು 


ಶ್ರೀ ಸತ್ಯನಾರಾಯಣ ವ್ರತ | 122 
ಕಂಡು ಆಶ್ಚರ್ಯದಿಂದಲೂ ಭಯದಿಂದಲೂ ಪೂರ್ಣವಾಗಿ ಸಾಧುವು ಮೂರ್ಛೆಗೊಂಡು 
ನೆಲಕ್ಕುರುಳಿದನು. ಮುಂದೆ ತುಸು ಹೊತ್ತಿನ ಬಳಿಕ ತಿಳಿದು ಎದ್ದು ಕುಳಿತನು. ಚಿಂತೆಯು 
ಆತನನ್ನು ಕಾಡತೊಡಗಿತು. ನಿಡಿದಾದ ಶ್ವಾಸವನ್ನು ಉಸುರಿದನು. ಕಿಂಕರ್ತವ್ಯ 
ಮೂಢನಾದನು. ಜೊತೆಯಲ್ಲಿದ್ದ ಅಳಿಯನು ಮಾವನ ದೀನನಾದ ಅವಸ್ಥೆಯನ್ನು 
ಕಂಡು 'ಕಿಮರ್ಥಂ ಕ್ರಿತತೇ ಶೋಕಂ' ನೀವು ಅದೇನು ಕಾರಣ ಇಷ್ಟೊಂದು ಶೋಕ 
ಮಾಡುವಿರಿ? 'ಶಾಪೋ ವತ್ಯಸ್ಯ ದಂಡಿನಾ' ಆ ಸನ್ಯಾಸಿಯು ಶಾಪ ನೀಡಿರುವನು. ಆ 
ಮೂಲಕವಾಗಿಯೇ ಈ ಸ್ಥಿತಿ ಉಂಟಾಗಿದೆ. ಆತನಿಗೆ ನಾವು ಶರಣಾಗತರಾಗಬೇಕು. 
ಅಂದರೆ ಅವನು ನಮ್ಮ ದಬುಕನ್ನೆಲ್ಲಾ ಮೊದಲು ಇದ್ದಂತೆ ಮಾಡಿಕೊಡುವನು. 
ನಮ್ಮ ಕಾರ್ಯವೂ ಆಗುವುದು. ಕಾರಣ ಆತನಿಗೆ ಶರಣು ಹೋಗುವುದೇ 
ಯೋಗ್ಯವಾಗಿದೆ ಎಂದು ನಿರ್ಮಲ ಮನಸ್ಸಿನ ಮೂಲಕ ಮಾವನಿಗೆ ಮಾರ್ಗದರ್ಶನ 
ಮಾಡಿದನು. ಅಳಿಯನ ಯುಕ್ತವಾದದ ಮಾತುಗಳು ಮಾವನಿಗೆ ಸರಿದೋರಿದವು. 
ಕೂಡಲೇ ಆತನು ಅಳಿಯನೊಂದಿಗೆ ಸನ್ಯಾಸಿಯನ್ನು ಹುಡುಕಲು ಹೊರಟನು. ತುಸು 
ದೂರ ಹೋಗುವಷ್ಟರಲ್ಲಿಯೇ ಅವರು ಅಲ್ಲಿ ಕುಳಿತಿರುವ ಸನ್ಯಾಸಿಯನ್ನು ಕಂಡರು. 
ಅವನ ಹತ್ತಿರ ಹೋಗಿ ಭಕ್ತಿಭಾವದಿಂದ ನಮಸ್ಕರಿಸಿದರು. ಆಧಾರಪೂರ್ವಕವಾಗಿ 
ಕೈಗಳನ್ನು ಮುಗಿದುಕೊಂಡು ಸಂಪ್ರೀತಿಯಿಂದ ನಿಂತುಕೊಂಡರು. ಸಾಧುವೈಶ್ಯನು 
ತಮ್ಮಿಂದಾದ ಅಪರಾಧಕ್ಕೆ ಸಮ್ಮತಿಸಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದನು. ತಾವು 
ಆಡಿದ ಮರುತ್ತರವನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸಿದನು. ಮೇಲಿಂದ ಮೇಲೆ 
ನಮಸ್ಕರಿಸುತ್ತಾ ತೀವ್ರ ದುಃಖಕ್ಕೆ ಒಳಗಾಗಿ ನಿಂತನು. ಸತ್ಪುರುಷರ ಹೃದಯ 
ಕುಸುಮಕ್ಕಿಂತ ಕೋಮಲವೆಂಬ ಮಾತು ಅಂದು ಆ ಸಾಧು ವೈಶ್ಯನ ಅನುಭವಕ್ಕೆ 
ಬಂತು. ದುಃಖಪೂರ್ನನಾದ ಸಾಧುವನ್ನು ಕಂಡು ಸನ್ಯಾಸಿವೇಷದ ಸತ್ಯದೇವನು 
ಕೃಪಾಕಟಾಕ್ಷವನ್ನು ಬೀರಿ 'ಮಾ ಅನ್ಯತಾ ಶರಣಂ ನಾಸ್ತಿ' ತನ್ನ ಪೂಜೆಯನ್ನು 
ನಿರ್ಲಕ್ಷಿಸಿದ ಸಾಧುವೇ ಹೀಗೆ ವ್ಯರ್ಥವಾಗಿ ದುಃಖಿಸಬೇಡ. ನನ್ನ ಮಾತನ್ನು ಕೇಳು. 
ದುರ್ಬುದ್ಧಿಯೇ ಧನ ಮಧಾಂಧನೆ ನನಗೆ ನೀನು ಅವಮಾನ ಮಾಡಿದಿ. ಆದ್ದರಿಂದಲೇ 


123 | ಶ್ರೀ ಸತ್ಯನಾರಾಯಣ ವ್ರತ 

ನೀನು ಈ ಬಗೆಯ ದುಃಖವನ್ನು ಅನುಭವಿಸಬೇಕಾಯ್ತು ಎಂದನು. ಸಂಕಟ ಬಂದಾಗ 
ವೆಂಕಟರಮಣ. ಎಂಬುವುದು ಮನುಷ್ಯ ಸ್ವಭಾವವು. ಸನ್ಯಾಸಿಯ ಮಾತನ್ನು ಕೇಳಿ 
ಸಾಧುವು ಆತನನ್ನು ಸ್ತುತಿಸಲು ಉದ್ಯುಕ್ತನಾದನು. 


ಎಲೈ ಭಗವಂತನೇ, ಬ್ರಹ್ಮನೇ ಮೊದಲಾದ ಎಲ್ಲಾ ದೇವತೆಗಳು ನಿನ್ನ ಮಾಯೆಯಂತೆ 
ಮೋಹಿತರಾಗಿರುವರು. ಅಂದ ಮೇಲೆ ಮನುಷ್ಯರಾದ ನಮ್ಮ ಪಾಡೇನು? ಭಗವಂತಾ 
ನಾನು ಮಹಾ ಮೂರ್ಪನು. ನಿನ್ನ ಮಾಯೆಯನ್ನರಿಯಲು ದೇವತೆಗಳೇ 
ಅಸಮರ್ಥರಾಗಿರುವಾಗ ಮನುಷ್ಯರಾದ ನಮ್ಮ ಪಾಡೇನು? ಇನ್ನು ಸದಾ ಭಕ್ತಿಯಿಂದ 
ನಿನ್ನನ್ನು ಪೂಜಿಸುವೆ. 


ನಮ್ಮ ದ್ರವ್ಯವನ್ನು ಮೊದಲಿನಂತೆ ಮಾಡಿಕೊಡು. ಭಕ್ತವತ್ಸಲನಾದ ನೀನು 
ಶರಣಾಗತನಾದ ನನ್ನನ್ನು ಕಾಪಾಡು. ನಾನು ನಿನಗೆ ಶರಣಾಗತನಾಗಿದ್ದೇನೆ. ಎಂದು 
ಬೇಡಿಕೊಂಡನು. 


'ಶ್ರುತ್ವಾ ಭಕ್ತಿಯುತಂ ವಾಕ್ಯಂ ಪರಿಷಿಷ್ಟೋ ಜನಾರ್ಧನ' ಭಕ್ತಿಭಾವದ ನುಡಿಯನ್ನು 
ಕೇಳಿ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾದನು. ದೇವರು ಭಕ್ತಿ ಭಾವನೆಗೆ ಮಾತ್ರ 
ವಶನು. ಎಂಬ ಮಾತು ಸುಳ್ಳಾಗದು. ಆತನು ಬೇಡಿದ ವರವನ್ನು ಕೊಟ್ಟು ಅಲ್ಲಿಯೇ 
ಅದೃಶ್ಯನಾದನು. ಸಾಧುವೈಷ್ಯನೂ ಆತನ ಅಳಿಯನೂ ಈ ದೃಶ್ಯವನ್ನು ಕಂಡು 
ಬೆರಗಾದರು. ಬಳಿಕ ಅವರು ಶ್ರೀ ಸತ್ಯನಾರಾಯಣನ ಸ್ಮರಣೆಯಲ್ಲಿಯೇ ನಾವೆಯತ್ತ 
ಹಿಂದಿರುಗಿದರು. ನಾವೆಯ ಬಳಿಗೆ ಬಂದು ನೋಡುವಷ್ಟರಲ್ಲಿ ನಾವೆಯೊಳಗಿನ 
ಎಲೆಬಳ್ಳಿ ಎಲ್ಲವೂ ಇಲ್ಲವಾಗಿತ್ತು. ನಾವೆಯ ತುಂಬಾ ದ್ರವ್ಯವು ಕಾಣಿಸಿಕೊಂಡಿತು. 
ಆಗ ಅವರ ಆನಂದಕ್ಕೆ ನೆಲೆ ಇರಲಿಲ್ಲ. ಶ್ರೀ ಸತ್ಯನಾರಾಯಣನ ಅನುಗ್ರಹದಿಂದಲೇ 
ತಮ್ಮ ವ್ರತವು ಪೂರ್ನವಾಯಿತೆಂದು ನಿಶ್ಚಿತವಾಗಿ ನಂಬಿದರು. ಕೂಡಲೇ 
ಸಾಧುವೈಶ್ಯನು ತೀರ ಸಂಭ್ರಮದೊಡನೆ ಸೃಜನರಿಂದ ಕೂಡಿಕೊಂಡು ವಿಧಿಯುಕ್ತರಾಗಿ 


ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದರು. ಕಥೆಯನ್ನು ಶ್ರವಣ ಮಾಡಿ ಈರ್ವರೂ 


ಶ್ರೀ ಸತ್ಯನಾರಾಯಣ ವ್ರತ | 124 
ಪ್ರಸಾದವನ್ನು ಸ್ವೀಕರಿಸಿ ನಾವೆಯ ಹತ್ತಿರ ಬಂದರು. ನಾವೆಯಲ್ಲಿ ಕುಳಿತು 
ಸಂತೋಷದಿಂದ ತಮ್ಮ ಗ್ರಾಮಕ್ಕೆ ಹೊರಡಲನುವಾದರು. 


ಹೋಗಹೊಗುತ್ತಿರಲು ಅವರಿಗೆ ತಮ್ಮ ರತ್ನಾಸಾರಪುರವು ತೋರತೊಡಗಿತು. ವೈಶ್ಯನು 
ಅಳಿಯನಿಗೆ ರತ್ನಾಸರವನ್ನು ತೋರಿಸತೊದಗಿದನು. ನಾವೆಯನ್ನು ಭರದಿಂದ ಸಾಗಿಸಿ 
ಪಟ್ಟಣದ ಬಳಿಗೆ ಬಂದರು. ತಾವು ಬಂದಿರುವ ವಾರ್ತೆಯನ್ನು ದೂತನ ಮುಖಾಂತರ 
ಮನೆಗೆ ಹೇಳಿ ಕಳುಹಿಸಿದನು. ಸಾಧುವೈಶ್ಯನು ಹೇಳಿ ಕಳುಹಿಸಿದ ವಾರ್ತೆಯು 
ಲೀಲಾವತಿಗೂ ಮಗಳಾದ ಕಲಾವತಿಗೂ ತಿಳಿಯಿತು. ಹಗಲಿರುಳೂ ಅವರು ಅದೇ 
ಸ್ಮರಣೆಯಲ್ಲಿದ್ದರು. ಅವರು ಬಯಸಿದ್ದು ಕಿವಿಗೆ ಬಿದ್ದುದರಿಂದ ಅವರು 
ಹರ್ಷಚಿತ್ತಗೊಂಡರು. ತಮ್ಮ ತಮ್ಮ ಪತಿಗಳ ಶುಭ ಆಗಮನದ ವಾರ್ತೆಯನ್ನು ಕೇಳಿ 
ಶ್ರೀ ಸತ್ಯನಾರಾಯಣನನ್ನು ಅರ್ಚಿಸಿದರು. ವ್ರತವನ್ನು ವಿಧಿಯುಕ್ತಿವಾಗಿ ಮುಗಿಸಿದರು. 
ಪತಿಯನ್ನು ಕಾಣುವ ಆತುರದ ಹುಮ್ಮಸ್ಸಿನಲ್ಲಿ ಕಲಾವತಿಯು ಸತ್ಯದೇವನ 
ಪ್ರಸಾದವನ್ನು ಸ್ವೀಕರಿಸದೇ ಹಾಗೆಯೇ ನಾವೆಯ ಕಡೆಗೆ ಹೋದಳು. ಶ್ರೀ 
ಸತ್ಯನಾರಾಯಣನು ಅವಳ ಗಂಡನನ್ನೂ ಆತನು ಕುಳಿತಿರುವ ನಾವೆಯನ್ನು 
ದ್ರವ್ಯಸಹಿತವಾಗಿ ಮುಳುಗಿಸಿಬಿಟ್ಟನು. ಗಂಡನು ಕಾಣದ ಹಾಗಾಗಲು ಕಲಾವತಿಯು 
ದುಃಖಾವೇಗದಿಂದ ಭೂಮಿಗೆ ಬಿದ್ದಳು. ಆ ಸ್ಥಿತಿಯನ್ನು ಕಂಡು ಸಾಧುವೈಶ್ಯನು 
ಭಯಚಕಿತನಾಗಿ ಚಿಂತಿಸಹತ್ತಿದನು. ನಾವಟಗರಾದ ಅಂಬಿಗರೆಲ್ಲರೂ 
ಚಿಂತಾತುರರಾದರು. ಆ ಸನ್ನಿವೇಶದಿಂದ ಲೀಲಾವತಿಯು ಭಯಬಭ್ರಾಂತಳಾಗಿ 
ದುಃಖದಿಂದ ಪತಿಯನ್ನು ಕುರಿತು ಈಗಲೇ ಬರುವ ಅಳಿಯನು ಒಮ್ಮೆಲೇ ಕಾಣದಾಗಲು 
ಕಾರಣವೇನಿರಬಹುದು? ನಮ್ಮ ಮೇಲೆ ಅದಾವ ದೇವರ ಕ್ಷೋಭೆ ಉಂಟಾಯಿತು? 
ನನಗಂತೂ ಏನೂ ತಿಳಿಯಲೊಲ್ಲದು. ಈ ಸತ್ಯನಾರಾಯಣನ ಮಹಿಮೆಯನ್ನು 
ಅರಿಯಲು ಅದಾರು ಸಮರ್ಥರು? ಎಂದು ದುಃಖಿಸುತ್ತ ನುಡಿದಳು. ಮಗಳನ್ನು ಎದೆಗೆ 
ಅವುಚಿಕೊಂಡಳು. ಕಲಾವತಿಯು ತನ್ನ ಗಂಡನು ಮೃತಪಟ್ಟನೆಂದು ದುಃಖದಿಂದ 
ಪತಿಯ ಪಾದುಕೆಗಳೊಡನೆ ಸಹಗಮನ ಮಾಡಲು ನಿಶ್ಚಯಿಸಿದಳು. ಇದರಿಂದ 


125 | ಶ್ರೀ ಸತ್ಯನಾರಾಯಣ ವ್ರತ 
ವೈಶ್ಯನಿಗೂ ಆತನ ಹೆಂಡತಿಗೂ ಅಪಾರ ಸಂಕಟ ಉಂಟಾಯಿತು. ಇದೆಲ್ಲವೂ ಆ 
ಸತ್ಯದೇವನ ಮಾಯೆ ಎಂದೇ ಬಗೆದು ಆ ಸಾಧುವು ಶ್ರೀ ಸತ್ಯದೇವನನ್ನು ಸ್ಮರಿಸುತ್ತಾ 
ತನ್ನ ಐಶ್ವರ್ಯಾನುಸಾರ ಪೂಜಿಸುವುದಾಗಿ ತೀರ್ಮಾನಿಸಿದನು. ತನ್ನ ಸಂಕಲ್ಪವನ್ನು 
ತಿಳಿಸಿ ಅಲ್ಲಿಯೇ ಭೂಮಿಯಲ್ಲಿ ಶ್ರೀ ಸತ್ಯನಾರಾಯಣನನ್ನು ಕುರಿತು ಸಾಷ್ಟಾಂಗ 
ವಂದನೆಗಳನ್ನು ಮಾಡಹತ್ತಿದನು. 


ಅದರಿಂದ ದೀನ ರಕ್ಷಕನಾದ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾದನು ಮತ್ತು 
ಸಾಧುವನ್ನು ಕುರಿತು 'ಎಲೈ ಸಾಧುವೇ! ನಿನ್ನ ಮಗಳು ಪತಿಯನ್ನು ಕಾಣುವ 
ಆತುರದಲ್ಲಿ ನನ್ನ ಪ್ರಸಾದವನ್ನು ದುರ್ಲಕ್ಷಿಸಿ ಹಾಗೆಯೇ ಬಂದಿರುವಳು. ಅಂತೆಯೇ 
ಅವಳ ಗಂಡನು ಕಾಣದಾಗಿರುವನು. ನನ್ನ ಪ್ರಸಾದವನ್ನು ಸ್ವೀಕರಿಸಿದರೆ ಗಂಡನು 
ಅವಳಿಗೆ ದೊರಕುವನು.' ಎಂದು ಆಕಾಶವಾಣಿಯಿಂದ ತಿಳಿಸಿದನು. ಅದರಂತೆಯೇ 
ಕಲಾವತಿಯು ಪ್ರಸಾದವನ್ನು ತಿಂದು ಬಂದೊಡನೆಯೇ ಎಲ್ಲರೊಡನೆ ನಿಂತ ಪತಿಯನ್ನು 
ಕಂಡಳು. ತೀರ ಹರ್ಷಚಿತ್ತಳಾಗಿ ತಂದೆಗೆ 'ತಾತಾ ಇನ್ನು ಮನೆಗೆ ಹೋಗೋಣ ನಡೆಯಿರಿ. 
ಇನ್ನೇಕೆ ತಡ' ಎಂದಳು. ಮಗಳ ಮಾತನ್ನು ಕೇಳಿ ವೈಶ್ಯನು ಅಲ್ಲಿಯೇ ಸಿಂಧೂ ನದಿಯ 
ತೀರದಲ್ಲಿ ವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದನು. ಎಲ್ಲಾ ಬಂಧು 
ಬಾಂಧವರಿಂದ ಕೂಡಿಕೊಂಡು ದ್ರವ್ಯಸಹಿತ ಮನೆಗೆ ಹೋದನು. 


'ಪೂರ್ಣ ಮಾ ಸಂಚ ಸಂಕ್ರಾಂತ್‌ ಕೃತವಾ ಸತ್ಯಪೂಜನಂ ಇಹಲೋಖೀ ಸುಖಂ ಭೂಕ್ತ 
ಚೌಂತೇ ಸತ್ಯಪೂರಂ ಮಯ' ಮುಂದೆ ಸಾಧುವೈಶ್ಯನು ಪ್ರತೀ ಮಾಸದ ಹುಣ್ಣಿಮೆ 
ಅಮಾವಾಸ್ಯೆ ಮತ್ತು ಸಂಕ್ರಮಣದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವನ್ನು ತಪ್ಪದೇ 
ಆಚರಿಸುತ್ತಾ ಹೋದನು. ಅದರಿಂದ ಆತನ ಅನುಗ್ರಹವನ್ನು ಪಡೆದು 
ಇಹಲೋಕದಲ್ಲಿ ಮೇಲಾದ ಸುಖವನ್ನು ಅನುಭವಿಸಿದನು. ಕಾಲಕ್ರಮೇಣವಾಗಿ ಕೊನೆಗೆ 
ಸತ್ಯಪುರ ಮೋಕ್ಷವನ್ನು ಹೊಂದಿದನು. 


ಶ್ರೀ ಸತ್ಯನಾರಾಯಣ ವ್ರತ | 126 
'ಯಷಿಶ್ರೇಷ್ಟರೇ! ಇಂತಿದೆ ಸಾಧುವೈಶ್ಯನ ಕಥೆ. ಇದನ್ನು ನಿಮಗಾಗಿ ಹೇಳಿದೆನು.' ಎಂದು 
ಸೂತಪರಾಣಿಕನು ಹೇಳಿದ. ಇಲ್ಲಿಗೆ ಸ್ಥಂದ ಪುರಾಣದ ರೇವಾಖಂಡದಲ್ಲಿ 
ಉಕ್ತವಾಗಿರುವ ಶ್ರೀ ಸತ್ಯನಾರಾಯಣ ದೇವರ 4ನೇ ಅಧ್ಯಾಯದ ಕಥೆಯು ಮುಗಿಯಿತು. 


11.5 5ನೇ ಅಧ್ಯಾಯ 

ಸೂತಪುರಾಣಿಕನು ಶ್ರೋತ್ರಗಳಾದ ಯಷಿಗಳನ್ನು ಕುರಿತು 'ಎಲೈ ಯಷಿಶ್ರೇಷ್ಟರೇ! ಶ್ರೀ 
ಸತ್ಯದೇವರ ವ್ರತಾಚರನೆಯಿಂದ ದೊರಕುವ ಫಲದ ಮಹತ್ವವು ಹೆಚ್ಚಿನದೆಂಬ ಬಗ್ಗೆ 
ಇನ್ನೊಂದು ಕಥೆಯನ್ನು ಹೇಳುವೆನು ಕೇಳಿರಿ.' ಎಂದು ಹೇಳಲು ಪ್ರಾರಂಭಿಸಿದನು. 'ಆ 
ನಿತ್ತುಂಗ ಧ್ವಜೋರಂಚಾ ಪೂಜಾ ತತ್ಪರಂ ಪ್ರಸಾದಂ ಸತ್ಯದೇವಸ್ಥ ತತ್ವಾ ದುಃಖಂ 
ಮಹಾಪಸ' ತುಂಗಧ್ವಜನೆಂಬ ಹೆಸರಿನ ಒಬ್ಬ ಅರಸನಿದ್ದನು, ಆತನು ಪ್ರಜೆಗಳನ್ನು 
ಮಕ್ಕಳಂತೆ ಪರಿಪಾಲಿಸುತ್ತಿದ್ದನು. ಅದಕ್ಕಾಗಿ ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆಯೇ 
ಆತನ ರಾಜನೀತಿಯ ಆದರ್ಶವಾಗಿತ್ತು. ಆದರೆ ಈತನು ಒಮ್ಮೆ ಶ್ರೀ ಸತ್ಯನಾರಾಯಣನ 
ಪ್ರಸಾದಕ್ಕೆ ಅವಮಾನ ಮಾಡಿದ್ದರಿಂದ ತೀರ ದುಃಖವನ್ನು ಹೊಂದಿದನು. ಅದು 
ಹೇಗೆಂದರೆ 


ಒಂದು ದಿನ ಈ ರಾಜನು ಮೃಗದ ಬೇಟೆಗೆ ಅರಣ್ಯಕ್ಕೆ ಹೋದನು. ಅಲ್ಲಿ ಎಷ್ಟೋ 
ಕ್ರೂರ ಮೃಗಗಳನ್ನು ಬೆನ್ನಟ್ಟಿ ಹಲವಾರು ಪ್ರಾಣಿಗಳನ್ನು ಸಂಹರಿಸಿದನು. ಅದರಿಂದ 
ಅವನಿಗೆ ಬಹಳ ದಣಿವಾಯ್ತು. ಬಿಸಿಲೇರಿ ನೆಲಕಾಯ್ತು. ಆದ್ದರಿಂದ ವಿಶ್ರಾಂತಿಯನ್ನು 
ಪಡೆಯಲು ದೊಡ್ಡದಾಗಿ ಬೆಳೆದು ವಿಸ್ತಾರಗೊಂಡ ಆಲದ ಮರವನ್ನು ಕಂಡು ಅದರ 
ನೆರಳಿಗೆ ಬಂದು ಕುಳಿತನು. ಹಲವು ಗೋಪಾಲಕರು ತಮ್ಮ ಆಕಳು ಹಿಂಡನ್ನು 
ಮೇಯಿಸಲು ಆ ಅರಣ್ಯಕ್ಕೆ ಬಂದಿದ್ದರು. ಅದೇ ಆಲದ ಮರದ ನೆರಳಿನಲ್ಲಿ ಬರಿದೇ 
ಕುಳಿತು ಆಡುವರು. ನಿತ್ಯದಂತೆ ಅವರು ಅಡವಿಗೆ ಬಂದು ಒಂದು ದಿನ ಆ ಆಲದಮರದ 
ಕೆಳಗೆ ಶ್ರೀ ಸತ್ಯನಾರಾಯಣನ ಪೂಜೆಯ ಆಟವನ್ನು ಆಡಿದರು. ಕಲ್ಲು ದುಂಡಿಗೆಗಳೇ 
ಅವರ ದೇವರು. ಅಲ್ಲಿ ದೊರಕುವ ಪುಷ್ಪಗಳೇ ದೇವರಿಗೆ ಬೇಕಾಗುವ ಹೂವು 


127 | ಶ್ರೀ ಸತ್ಯನಾರಾಯಣ ವ್ರತ 

ಪತ್ರೆಗಳು. ತಾಯಿಯಿಂದ ಕಟ್ಟಿಸಿಕೊಂಡು ಬಂದ ರೊಟ್ಟಿಬುತ್ತಿಗಳೇ ದೇವರಿಗೆ 
ಬೇಕಾಗುವ ಮಹಾ ನೈವೆದ್ಯಗಳು. ಮಹಾಪ್ರಸಾದವು. ಅದರೊಳಗಿದ್ದ ಒಬ್ಬ 
ವಾಕ್ಚಾತುರ್ಯವುಳ್ಳ ಹುಡುಗನೇ ದೇವರ ಪೂಜೆ ಕಥೆಗಳಿಂದ ಕೂಡಿದ ವ್ರತವನ್ನು 
ಸಾಂಗಗೊಳಿಸುವ ಬ್ರಾಹ್ಮಣನು. ಈ ಆಲೋಚನೆಯಿಂದ ಅವರು ಸತ್ಯದೇವನ ಪೂಜೆಯ 


ಪ್ರಕಾರವನ್ನು ಸಾಗಿಸಿದ್ದರು. 


ತುಂಗಧ್ವಜ ರಾಜನು ಅದೇ ಮರದ ನೆರಳಿನಲ್ಲಿ ಬಂದು ಒಂದು ಬದಿಗೆ 
ವಿಶ್ರಮಿಸುತ್ತಿದನಷ್ಟೇ. ಗೋಪಾಲಕರು ಸಂತೋಷದಿಂದ ಭಕ್ತಿಯುತರಾಗಿ ದನಗಾಹಿ 
ಬಂಧುಗಳೊಡನೆ ಮಾಡುತ್ತಿರುವ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ನೋಡುತ್ತಾ 
ಸ್ವಲ್ಪ ಹೊತ್ತು ಕುಳಿತಿದ್ದನು. ಗೋಪಾಲಕರು ಕರೆದರೂ ಅವರ ಹತ್ತಿರ ಹೋಗಲಿಲ್ಲ. 
ನಮಸ್ಕರಿಸಲಿಲ್ಲ. ಇಂದೊಂದು ಅಶಿಕ್ಷಿತ ಹುಡುಗರ ಆಟವೆಂದು ಆತನು ತನ್ನ 
ಮನದಲ್ಲಿ ಹೇಯ ಭಾವನೆಯನ್ನು ಹೊಂದಿದನು. ಗೋಪಾಲಕನು ಶ್ರೀ 
ಸತ್ಯನಾರಾಯಣನನ್ನು ಪೂಜಿಸಿ ಪ್ರಸಾದವನ್ನು ತಂದರು. ತಂದು ರಾಜನ ಮುಂದೆ 
ಒಂದು ಎಲೆಯ ಮೇಲಿಟ್ಟು ಹೋದರು. ಕುಳಿತುಕೊಳ್ಳುವ ಎಂಬಂತೆ 
ಅವರೆಲ್ಲಾ ಒಂದೆಡೆಗೆ ಸೇರಿ ತಮ್ಮ ತಮ್ಮ ಗಂಟುಗಳನ್ನು ಬಿಚ್ಚಿ ಶ್ರೀ ಸತ್ಯನಾರಾಯಣನ 
ಪ್ರಸಾದವನ್ನು ಸ್ವೀಕರಿಸಿ ಮನದಣಿಯೆ ಊಟ ಮಾಡಿದರು. ತುಂಗಧ್ವಜರಾಜನು 
ಅದೊಂದು ಹುಡುಗಾಟಿಕೆಯ ಪ್ರಕಾರವೆಂದು ತಿರಸ್ಕರಿಸಿ ಪ್ರಸಾದವನ್ನು ಅಲ್ಲಿಯೇ 
ಬಿಟ್ಟು ಹೊರಟುಹೋದನು. ಮುಂಡೆ ತುಸು ದಿನಗಳಲ್ಲಿಯೇ ಅವನು ಪ್ರಸಾದವನ್ನು 


ತ್ಯಜಿಸಿದ ಕರ್ಮಫಲವನ್ನು ಅನುಭವಿಸಬೇಕಾಗಿ ಬಂದಿತು. 


ರಾಜ್ಯವನ್ನೆಲ್ಲಾ ಕಳೆದುಕೊಂಡನು. ಆತನ ನೂರು ಜನ ಮಕ್ಕಳು ನಾಶ ಹೊಂದಿದರು. 
ಆತನು ಧನ ಧಾನ್ಯವನ್ನೆಲ್ಲಾ ಕಳೆದುಕೊಂಡು ಸಂಪತ್ತೆಲ್ಲವೂ ನಾಶವಾಯ್ತು. ಹೀಗಾಗಿ 
ಅವನು ಬಹಳ ಸಂಕಷ್ಟಕ್ಕೆ ಒಳಗಾದನು. ಬಹಳ ಹೀನಾವಸ್ಥೆಯನ್ನು ಹೊಂದಿದನು. 
ಆಗ ಶ್ರೀ ಸತ್ಯದೇವನ 'ತನಸ್ಸರ್ವಂ ನಾಶಿತಂ ಜವನು ನಿಶ್ಚಿತಂ' ಶ್ರೀ ಸತ್ಯನಾರಾಯಣನ 
ಪೂಜೆಯನ್ನು ಪ್ರಸಾದವನ್ನು ಹೀಗಳಿಸಿ ಅವಮಾನಿಸಿದ್ದರಿಂದಲೇ ತನಗೆ ಈ ಗತಿ 


ಶ್ರೀ ಸತ್ಯನಾರಾಯಣ ವ್ರತ | 128 
ಉಂಟಾಯಿತೆಂದು ಆತನು ಕಂಡುಹಿಡಿದನು. ಆದ್ದರಿಂದ ಯಾವ ಸ್ಥಳದಲ್ಲಿ ಶ್ರೀ 
ಸತ್ಯದೇವನಿಗೆ ಅವಮರ್ಯಾದೆ ಮಾಡಿದ್ದನೋ ಅದೇ ಸ್ಥಳಕ್ಕೆ ಹೋಗಬೇಕೆಂದು 
ನಿಶ್ಚಯಿಸಿದನು. ಅಲ್ಲಿಯೇ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿ ಅವನ ಕೃಪಾಕಟಾಕ್ಷ 
ಪಡೆಯಬೇಕೆಂದು ಮನಮುಟ್ಟ ಗೊತ್ತು ಮಾಡಿದನು. 


ಅದೇ ಆಲದ ಮರದ ಕೆಳಗೆ ಹೋದನು. ಪೂಜೆ ಪ್ರಸಾದಗಳಿಗೆ ಬೇಕಾದ ಸಾಮಗ್ರಿಗಳನ್ನು 
ಸಂಗಡ ಒಯ್ದನು. ಅಲ್ಲಿ ಆ ಗೋಪಾಲಕರ ಗುಂಪಿನಲ್ಲಿ ತಾನೂ ಸೇರಿಕೊಂಡು 
ಗೋಪಾಲಕರೊಡನೆ ಭಕ್ತಿಭಾವದಿಂದ ವಿಧಾನ ಪೂರ್ವಕವಾಗಿ ಶ್ರೀ ಸತ್ಯನಾರಾಯಣನ 
ವ್ರತವನ್ನು ಮಾಡಿದನು. ಕಥೆಯನ್ನು ಕೇಳಿದನು. ಅಕಟಕ ಘಟನಾ ಸಾಮರ್ಥ್ಯವನ್ನು 
ನೆನೆದು ತಲೆಬಾಗಿದನು. ತನಗೆ ಮೊದಲಿನ ಸುಸ್ಥಿತಿಯನ್ನು ಉಂಟುಮಾಡೆಂದು 
ಅಂತಃಕರಣದಿಂದ ಪ್ರಾರ್ಥಿಸಿದನು. ಅದರಿಂದ ಆದುದೇನೆಂದರೆ 'ಸತ್ಯದೇವಾ ಪ್ರಸಾದೇನ 
ಧನ ಪೂಲನ್ವಿಕೋ ಭವತ್‌ ಇಹಲೋಕೇ ಸುತಂ ಯಕ್ವೃಚಾರಿತೆ ಸತ್ವ ಪೂರಂ ಮಮ' 
ಸತ್ಯದೇವನ ಪ್ರಸಾದದಿಂದಲೂ ಆ ರಾಜನು ರಾಜೈಶ್ವರ್ಯಗಳಿಂದಲೂ ಮಕ್ಕಳಿಂದಲೂ 
ಕೂಡಿ ಇಹಲೋಕದಲ್ಲಿ ಸುಖದಿಂದ ಇದ್ದು ಅನಂತರ ಸತ್ಯಪುರಕ್ಕೆ ಅಂದರೆ 
'ಯದ್ವತ್ವಾನಂ ತದ್ವಾಯ ಪುರಂ' ಮನು, ಮಾನವನು ಮರಳಿ ಜನ್ಮಕ್ಕೆ ಬಾರದಂತಹ 
ಪರಮಾತ್ಮನ ಸನ್ನಿಧಿಗೆ ಹೋದನು. ಅರ್ಥಾತ್‌ ಕೊನೆಗೆ ಮೋಕ್ಷವನ್ನು ಹೊಂದಿದನು. 


ಯಷಿಗಳೇ! ಇಂತಹ ಪರಮದುರ್ಲಭಾನಾದ ಶ್ರೀ ಸತ್ಯನಾರಾಯಣ ವ್ರತವನ್ನು 
ಭಕ್ತಿಪೂರ್ವಕವಾಗಿ ಮಾಡುವವರು ಎಲ್ಲ ಫಲಗಳನ್ನು ಸಮೃದ್ಧಿಯಾಗಿ 
ಹೊಂದುವರು. 'ಯಾತ ಪ್ರಮುಚೇತ್‌ ಸತ್ಯಮೇವನ ಸಂಶಯಂ' ಶ್ರೀ ಸತ್ಯನಾರಾಯಣನ 
ಅನುಗ್ರಹಕ್ಕೆ ಒಳಗಾದವರು ಧನಧಾನ್ಯಾದಿಗಳಿಂದ ಸಮೃದ್ಧರಾಗುವರು. ದರಿದ್ರನು 
ವ್ರತವನ್ನು ಮಾಡಲಿ ಐಶ್ವರ್ಯದಿಂದ ಪೂರ್ಣನಾಗುವನು. ಕಾರಾಗ್ರಹದಲ್ಲಿರುವವನು 
ಬಂಧಮುಕ್ತನಾಗುವನು. ಇದರಲ್ಲಿ ಸಂಶಯವಿಲ್ಲ. ಇಷ್ಟೇ ಅಲ್ಲ, 'ಈಪಸಿತಂ ಕಲಂ 
ಬತಿಕ್ತಾ ಚಾಂತೇ ಸತ್ಯಪೂರಂ ವ್ರಜತೆ' ಮನದ ಎಲ್ಲ ಬಯಕೆಗಳನ್ನು ಪೂರ್ಣವಾಗಿ 
ಭೋಗಿಸಿ ಅಂತ್ಯದಲ್ಲಿ ಸತ್ಯಪುರವನ್ನು ಹೊಂದುವನು. 


129 | ಶ್ರೀ ಸತ್ಯನಾರಾಯಣ ವ್ರತ 

ಸೂತನು:- ಯಷಿಗಳಿರಾ! 'ಯತ್‌ ಕೃಷ್ಣಾ ಸರ್ವ ದುಃಖ್ಯೆಭ್ಯೋ ಮುಕ್ತೊಭಾವತಿ 
ಮಾನವಹಃ' ಈ ವ್ರತವನ್ನು ಮಾಡಿದ ಮಾತ್ರದಿಂದ ಮನುಷ್ಯನು ಎಲ್ಲ ದುಖಗಳಿಂದ 
ಮುಕ್ತನಾಗುವನೋ ಅಂತಹ ಈ ಸತ್ಯನಾರಾಯಣನ ಪೂಜೆಯು ಬಹಳೇ ಫಲವನ್ನು 
ಕೊಡುತ್ತದೆ. ವ್ರತವನ್ನು ಮಾಡುವುದರಿಂದ ದುಃಖಗಳೆಲ್ಲಾ ನಾಶವಾಗಿ ಸುಖ 
ಹೊಂದುವರು. ಈತನಿಗೆ ಕೆಲವರು ಸತ್ಯನಾರಾಯಣ ಎಂತಲೂ ಸತ್ಯದೇವ ಅಂತಲೂ 
ಕರೆಯುವರು. ಮನೋರಥವನ್ನು ಪೂರ್ಣ ಮಾಡಿ ಕೊಡುವ ಭಗವಂತನು ಈ 
ಕಲಿಗಾಲದಲ್ಲಿ ಸತ್ಯವ್ರತ ಎಂಬ ನಾಮದಲ್ಲಿ ಅವತರಿಸಿದ್ದಾನೆ. 'ಇದಂ ಪಡತೇ 
ಶ್ರುಣೋತಿ ಮುನಿಸತ್ತಾ ಮಮಂ ಸತ್ಯಸಶ್ಯಂತಿ ಪಪಾನಿ ಸತ್ಯದೇವತಹ' ಯಷಿಶ್ರೇಷ್ಟರೇ! 
ಈ ಸತ್ಯನಾರಾಯಣನ ಕಥೆಯನ್ನು ನಿತ್ಯದಲ್ಲೂ ಯಾರು ಪಠಿಸುವರೊ ಮತ್ತು ಯಾರು 
ಶ್ರವಣ ಮಾಡುವರೋ ಅವರ ಪಾಪ ದುಃಖಗಳೆಲ್ಲಾ ಶ್ರೀ ಸತ್ಯನಾರಾಯಣನ 
ಅನುಗ್ರಹದಿಂದ ನಿಶ್ಚಯವಾಗಿ ನಾಶ ಹೊಂದುವುದು. ಮಹರ್ಷಿಗಳೇ! ಇಂತಿದೆ ಶ್ರೀ 
ಸತ್ಯನಾರಾಯಣನ ದೇವರ ವ್ರತವು. (ಪೂಜನ ಮತ್ತು ಶ್ರವಣ) ಫಲಶ್ರುಥಿಯು ಎಂದು 
ಸೂತಪುರಾಣಿಕನು ನೈಮಿಷಾರಣ್ಯದಲ್ಲಿ ಕೇಳಿದ ಖುಷಿಗಳ ಪ್ರಶ್ನೆಗೆ ಉತ್ತರ ರೂಪವಾಗಿ 
ಹೇಳಿದ. ಇಲ್ಲಿಗೆ ಸ್ಥಂದ ಪುರಾಣದ ರೇವಾಖಂಡದಲ್ಲಿ ಉಕ್ತವಾಗಿರುವ ಶ್ರೀ 
ಸತ್ಯನಾರಾಯಣ ದೇವರ 5ನೇ ಅಧ್ಯಾಯದ ಕಥೆಯು ಮುಗಿಯಿತು. 


12 ಉತ್ತರ ಪೂಜಾ 
ನಮೋಸ್ತ್ವ್ಯನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ । 
ಸಹಸ್ಪನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಗಧಾರಿಣೇ ನಮಃ ॥ ಸಕಲ 


ಆರಾಧನೈ ಸ್ವರ್ಚಿತಮಸ್ತು ॥ 
ಧೂಪ - ವನಸ್ಪತಿ ರಸೋತ್ಸನ್ನೋ ಗಂಧಾಢ್ಯೋ ಧೂಪ ಉತ್ತಮಃ । ಆಫ್ರೇಯಃ 


ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ॥ ಓಂ ಧೂರಸಿ ಧೂರ್ವ 
ಧೂರ್ವಂತಂಧೂರ್ವ ತಂ ಯೋಂಸ್ಮಾಂಧೂರ್ವತಿ ತಂದೂರ್ವಯಂ ವಯಂ 


ಶ್ರೀ ಸತ್ಯನಾರಾಯಣ ವ್ರತ | 130 
ಧೂರ್ವಾಮಃ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ 
| ಧೂಪಮಾಘ್ರಾಪಯಾಮಿ ॥ 


ದೀಪ - ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । ಗೃಹಾಣ 
ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಃ ॥ ಓಂ ಉದ್ದೀಪ್ಯಸ್ವ 
ಜಾತವೇದೋ €ಪಘ್ನನ್ನಿರೃತಿಂ ಮಮ । ಪಶೂಗ್ಹ್ವ ಮಹ್ಯಮಾವಹ ಜೀವನಂ ಚ 
ದಿಶೋ ದಿಶ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ 
| ದೀಪಂ ದರ್ಶಯಾಮಿ ॥ 


ನೈವೇದ್ಯ - ತತೋ ನೈವೇದ್ಯಂ ಪುರತೋ ನಿಧಾಯ ॥ 


ಓಂ ಅಪವಿತ್ರ ಪವಿತ್ರೋವಾ ಸರ್ವಾವಸ್ತಾಂ ಗತೋಪಿವಾ । ಯಃ ಸ್ಮರೇತ್‌ 


ಪುಂಡರೀಕಾಕ್ಷಂ ಸ ಬಾಹ್ಯಾಭಂತರಂ ಶುಚಿಃ ॥ ಶ್ರೀಮತ್ತುಂಡರೀಕಾಕ್ಷಾಯ ನಮಃ ॥ 


ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ 
ಯೋ ನಃ ಪ್ರಚೋದಯಾತ್‌ ॥ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ ॥ (ರಾತ್ರ್‌ - ಖತಂ 


ತ್ವಾ ಸತ್ಯೇನ ಪರಿಷಿಂಚಾಮಿ) 


ಓಂ ಅನ್ನಾಯ ನಮಃ | ಓಂ ಅನ್ನಬ್ರಹ್ಮಣೇ ನಮಃ । ಓಂ ಅಮೃತಸ್ವರೂಪಿಣ್ಯೈ ನಮಃ 
| ಓಂ ದೇವಾನ್ನಾಯ ನಮಃ | ಓಂ ದಿವ್ಯಾನ್ನಾಯ ನಮಃ | ಓಂ ಶಾಲ್ಯನ್ನಾಯ ನಮಃ 
| ಓಂ ಪೂರ್ಣಕುಂಭಾ ನಮಃ । ಆದಾಯ ದಕ್ಷಿಣ ಕರೇಣ ಸುವರ್ಣದರ್ವೀಂ । 
ದುಗ್ಗಾನ್ನಪೂರ್ಣ ಮಿತರೇಣಚ ರತ್ನಪಾತ್ರಂ । ಭಿಕ್ಷಾಪ್ರದಾನನಿರತಾಂ ನವಹೇಮ 
ವರ್ಣಾಂ | ಅಂಬಾಂ ಭಜೇ ಕನಕಭೂಷಣ ಮಾಲ್ಯ ಶೋಭಾಂ । ಅನ್ನಮೇವ ಯತೋ 
ಲಕ್ಷ್ಮೀರನ್ನ ಮೇವ ಜನಾರ್ಧನಃ | ಅನ್ನಂ ಪರ್ವತ ರೂಪೇಣ ತ್ರಾ ಹಿ ಮಾಂ 
ಪರಮೇಶ್ವರಿ ॥ ಶ್ರೀ ಅನ್ನಪೂರ್ಣಾ ಪರಮೇಶ್ವರ್ಯೆ ನಮಃ । ಗಂಧಾದಿ 


ಸಕಲಾರಾಧನೈಃ ಸ್ವರ್ಚಿತಮಸ್ತು ॥ (ಧೇನು ಮುದ್ರಾಂ ಪ್ರದರ್ಶ) 


131 | ಶ್ರೀ ಸತ್ಯನಾರಾಯಣ ವ್ರತ 

ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇ*ಶ್ವಿನೋರ್ಬಾಹುಭ್ಯಾಂ ಪೂಷ್ಲ್ಟೋ ಹಸ್ತಾಭ್ಯಾಂ 
| ಓಂ ಭೂರ್ಭುವಸ್ಸುವಃ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 
ದೇವತಾಭ್ಯೋ ನಮಃ । ನೈವೇದ್ಯಾರ್ಥೇ ಹವಿಃ ಕ್ಷೀರ ದಧಿ ಘಫೃತೋಪಹಾರ 
ನಾರಿಕೇಲಫಲಂ ಕದಳೀಫಲಂ (ವಿಶೇಷೇ - ಶಾಖ ಪಾಕ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ 
ಚೋಷ್ಯ ಖಾದ್ಯ ಸೋಪಸ್ಕರ) ಮಹಾನೈವೇದ್ಯಂ ನಿವೇದಯಾಮಿ ॥ 
ಅಮೃತೋಪಸ್ತರಣಮಸಿ ಸ್ವಾಹಾ ॥ ಓಂ ಪ್ರಾಣಾಯ ಸ್ವಾಹಾ । ಓಂ ಅಪಾನಾಯ 
ಸ್ವಾಹಾ | ಓಂ ವ್ಯಾನಾಯ ಸ್ವಾಹಾ | ಓಂ ಉದಾನಾಯ ಸ್ವಾಹಾ | ಓಂ ಸಮಾನಾಯ 
ಸ್ವಾಹಾ ॥ ಮಧ್ಯೇ ಪಾನೀಯಂ ಸಮರ್ಪಯಾಮಿ । ಓಂ ಅಂಗುಷ್ಠ್ಮಮಾತ್ರಃ 
ಪುರುಷೋಇಜ್ಗುಷ್ಠಂ ಚ ಸಮಾಶ್ರಿತಃ | ಈಶಸ್ಸರ್ವಸ್ಯ ಜಗತಃ ಪ್ರಭುಃ ಪ್ರೀಣಾತಿ 
ವಿಶ್ವಭುಕ್‌ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ 
| ಸಮರ್ಪಿತ ನೈವೇದ್ಯಂ ವಿಸರ್ಜಯಾಮಿ । ಅಮೃತಾಪಿಧಾನಮಸಿ ಸ್ವಾಹಾ ॥ 
ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತ ಪ್ರಾಕ್ಷಾಲನಂ ಸಮರ್ಪಯಾಮಿ । ಮುಖ 
ಪ್ರಾಕ್ಷಾಲನಂ ಸಮರ್ಪಯಾಮಿ । ಗಂಡೂಷಂ ಸಮರ್ಪಯಾಮಿ । ಪುನರಾಚಮನೀಯಂ 
ಸಮರ್ಪಯಾಮಿ ॥ 


ತಾಂಬೂಲ - ಪೂಗೀಫಲ ಸಮಾಯುಕ್ತಂ ನಾಗವಲ್ಲೀ ದಲೈರ್ಯುತಂ । ಚೂರ್ಣಂ 
ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿ ಗೃಹ್ಯತಾಂ ॥ ಮುಖ ವಾಸನಾರ್ಥೇ 


ತಾಂಬೂಲಂ ಸಮರ್ಪಯಾಮಿ ॥ 


ಸುವರ್ಣಪುಷ್ಪ ದಕ್ಷಿಣಾ - ಹಿರಣ್ಯಗರ್ಭ ಗರ್ಭಸ್ತ್ಸ್ವಂ ಹೇಮಬೀಜಂ ವಿಭಾವಸುಃ । 
ಅನಂತಪುಣ್ಯ ಫಲದಮತಶಾಂತಿಂ ಪ್ರಯಚ್ಚಮೆ ॥ ಓಂ ತಹ್ಲ್ನುವರ್ಣಗ್‌ಂ 
ಹಿರಣ್ಯಮಭವತ್‌ । ತಥ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ । ಯ ಏವಗ್‌ಂ ಸುವರ್ಣಸ್ಯ 
ಹಿರಣ್ಯಸ್ಯ ಜನ್ಮ ವೇದ ಸುವರ್ಣ ಆತ್ಮನಾ ಭವತಿ ॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ 
ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪೂಜಾ ಸಂಪೂರ್ಣಾರ್ಥೇ ಸುವರ್ಣಪುಷ್ಪ 


ದಕ್ಷಿಣಾಂ ಸಮರ್ಪಯಾಮಿ ॥ 


ಶ್ರೀ ಸತ್ಯನಾರಾಯಣ ವ್ರತ | 132 
ಮಂಗಳ ನೀರಾಜನ - ಓಂ ವಿಶ್ವತಶ್ವಕ್ಷುರುತ ವಿಶ್ವತೋಮುಖೋ ವಿಶ್ವತೋಹಸ್ತ ಉತ 
ವಿಶ್ವತಸ್ಥಾತ್‌ | ಸಂ ಬಾಹುಭ್ಯಾಂ ನಮತಿ ಸಂ ಪತತ್ರೈರ್ದ್ಯಾವಾಪೃಥಿವೀ 
ಜನಯಂದೇವ ಏಕಃ ॥ ಓಂ ಆಶಾಸ್ತೇಂಯಂ ಯಜಮಾನೋಸ್‌ ಆಯುರಾಶಾಸ್ತೇ | 
ಸುಪ್ರಜಾಸ್ತ್ವಮಾಶಾಸ್ತೇ ಸಜಾತವನಸ್ಯಾಮಾಶಾಸ್ತೇ | ಉತ್ತರಾಂ 
ದೇವಯಜ್ಯಾಮಾಶಾಸ್ತೇ | ಭೂಯೋ ಹವಿಷ್ಠರಣಮಾಶಾಸ್ತ್ರೇ ದಿವ್ಯಂ ಧಾಮಾಶಾಸ್ತೇ 
| ವಿಶ್ವಂ ಪ್ರಿಯಮಾಶಾಸ್ತೇ ಯದನೇನ ಹವಿಷಾರಶಾಸ್ತೇ ತದಶ್ಯಾತ್ತದೃದ್ಧ್ಯಾತ್‌ 
ತದಸ್ಮೈ ದೇವಾ ರಾಸಂತಾಂ | ತದಗ್ನಿರ್ದೇವೋ ದೇವೇಭ್ಯೋ ವನತೇ । 
ವಯಮಗ್ನೇರ್ಮಾನುಷಾಃ | ಇಷ್ಟಂ ಚೆ ವೀತಂ ಚೆ । ಉಭೇ ಚ ನೋ ದ್ಯಾವಾಪೃಥಿವೀ 
ಅಗ್‌ಂಹಸಃ ಸ್ಟಾತಾಂ । ಇಹ ಗತಿರ್ವಾಮಸ್ಯೇದಂ ಚ 1 ನಮೋ ದೇವೇಭ್ಯಃ ॥ ಓಂ 
ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ | ಸರ್ವಾಣಿ 
ರೂಪಾಣಿ ಏಚಿತ್ಯ ಧೀರಃ । ನಾಮಾನಿ ಕೃತ್ವಾಭಿವದನ್‌ ಯದಾಸ್ತೇ ॥ ಶ್ರೀ ಮಹಾಲಕ್ಷ್ಮೀ 
ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಮಂಗಳ ನೀರಾಜನಂ 
ಸಮರ್ಪಯಾಮಿ ॥ 


ಮಂತ್ರಪುಷ್ಪ - ಓಂ ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೇ 
ಅಮೃತತ್ವಮಾನಶುಃ । ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ 
ವಿಶಂತಿ I ವೇದಾಂತವಿಜ್ಞಾನಸುನಿಶ್ಚಿತಾರ್ಥಾಃ ಸಂನ್ಯಾಸಯೋಗಾದ್ಯತಯಃ 
ಶುದ್ಧಸತ್ತ್ವಾಃ । ತೇ ಬ್ರಹ್ಮಲೋಕೇ ತು ಪರಾಂತಕಾಲೇ ಪರಾಮೃತಾತ್ನರಿಮುಚ್ಛಂತಿ 
ಸರ್ವೇ । ದಹ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ನುಂಡರೀಕಂ ಪುರಮಧ್ಯಸಗ್ಗ್‌ಸ್ಥಂ 
| ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್‌, ಯದಂತಸ್ತದುಪಾಸಿತವ್ಯಂ । ಯೋ 
ವೇದಾದ್‌ೌ ಸ್ವರಃ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ | ತಸ್ಯ ಪ್ರಕೃತಿಲೀನಸ್ಯ ಯಃ 
ಪರಸ್ಸ ಮಹೇಶ್ವರಃ ॥ 


ಓಂ ತದ್ಬ್ರಹ್ಮ । ಓಂ ತದ್ವಾಯುಃ । ಓಂ ತದಾತ್ಮಾ । ಓಂ ತಥ್ಸತ್ಯಂ | ಓಂ ತಥ್ಸರ್ವಂ 
| ಓಂ ತತ್ಪುರೋರ್ನಮಃ । ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು । 


133 | ಶ್ರೀ ಸತ್ಯನಾರಾಯಣ ವ್ರತ 
ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಮಿಂದ್ರಸ್ತ್ವಗ್‌ಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಬ್ರಹ್ಮ 
ತ್ವಂ ಪ್ರಜಾಪತಿಃ | ತ್ವಂ ತದಾಪ ಆಪೋ ಜ್ಯೋತೀ ರಸೋಕಮೃತಂ ಬ್ರಹ್ಮ 


ಭೂರ್ಭುವಸ್ಸುವರೋಂ ॥ 


ಸಹಸ್ರಶೀರ್‌ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ 
ದೇವಮಕ್ಷರಂ ಪರಮಂ ಪದಂ । ವಿಶ್ವತಃ ಪರಮಾನ್ನಿತ್ಯಂ ವಿಶ್ವಂ ನಾರಾಯಣಗ್‌ಂ ಹರಿಂ 
| ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ । ಪತಿಂ ವಿಶ್ವಸ್ಯಾತ್ಮೇಶ್ವರಗ್‌ಂ 
ಶಾಶ್ವತಗ್‌ಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ 
ಪರಾಯಣಂ | ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಯಣಃ ಪರಃ । ನಾರಾಯಣ 
ಪರಂ ಬ್ರಹ್ಮತತ್ತ್ವಂ ನಾರಾಯಣಃ ಪರಃ | ನಾರಾಯಣ ಪರೋ ಧ್ಯಾತಾ ಧ್ಯಾನಂ 
ನಾರಾಯಣಃ ಪರಃ । ಯಚ್ಚ ಕಿಂಚಿಜ್ಜಗಥ್ಸರ್ವಂ ದೃಶ್ಯತೇ ಶ್ರೂಯತೇಂಪಿ ವಾ ॥ 
ಅಂತರ್ಬಹಿಶ್ಚ ತಥ್ಸರ್ವಂ ವ್ಯಾಪ್ಯ ನಾರಾಯಣಸ್ಸಿತಃ ಅನಂತಮವ್ಯಯಂ ಕವಿಗ್‌ಂ 
ಸಮುದ್ರೇಂನ್ತಂ ವಿಶ್ವಶಂಭುವಂ | ಪದ್ಮಕೋಶಪ್ರತೀಕಾಶಗ್‌ಂ. ಹೃದಯಂ 
ಚಾಪ್ಯಧೋಮುಖಂ | ಅಧೋ ನಿಷ್ಟ್ಯಾ ವಿತಸ್ತ್ಯಾಂತೇ ನಾಭ್ಯಾಮುಪರಿ ತಿಷ್ಠತಿ | 
ಜ್ವಾಲಮಾಲಾಕುಲಂ ಭಾತೀ ವಿಶ್ವಸ್ಯಾಯತನಂ ಮಹತ್‌ । ಸಂತತಗ್‌ಂ ಶಿಲಾಭಿಸ್ತು 
ಲಂಬತ್ಯಾಕೋಶಸನ್ನಿಭಂ ತಸ್ಯಾಂತೇ ಸುಷಿರಗ್‌ಂ ಸೂಕ್ಷ್ಮಂ ತಸ್ಮಿಂಥ್ಸರ್ವಂ 
ಪ್ರತಿಷ್ಠಿತಂ ತಸ್ಯ ಮಧ್ಯೇ ಮಹಾನಗ್ನಿರ್ವಿಶ್ವಾರ್ಜಿರ್ವಿಶ್ಚತೋಮುಖಃ 
ಸೋಂಗ್ರಭುಗ್ವಿಭಜಂತಿಷ್ಠನ್ನಾಹಾರಮಜರಃ ಕವಿಃ ತಿರ್ಯಗೂರ್ಧ್ವಮಧಃ ಶಾಯೀ 
ರಶ್ಮಯಸ್ತಸ್ಯ ಸಂತತಾ । ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಃ । ತಸ್ಯ 
ಮಧ್ಯೇ ವಹ್ನಿಶಿಖಾ ಅಣೀಯೋರ್ಧ್ವಾ ವ್ಯವಸ್ಥಿತಃ 
ನೀಲತೋಯದಮಧ್ಯಸ್ಥಾದ್ವಿದ್ಯುಲ್ಲೇಖೇವ ಭಾಸ್ವರಾ ನೀವಾರಶೂಕವತ್ತನ್ನೀ 
ಪೀತಾ ಭಾಸ್ವತ್ಯಣೂಪಮಾ | ತಸ್ಯಾಃ ಶಿಖಾಯಾ ಮಧ್ಯೇ ಪರಮಾತ್ಮಾ ವ್ಯವಸ್ಥಿತಃ 


ಸ ಬ್ರಹ್ಮ ಸ ಶಿವಃ ಸ ಹರಿಃ ಸೇಂದ್ರಃ ಸೋತಕ್ಷರಃ ಪರಮಸ್ಸ್ವರಾಟ್‌ ॥ 


ಶ್ರೀ ಸತ್ಯನಾರಾಯಣ ವ್ರತ | 134 
ಯೋ ವೈ ತಾಂ ಬ್ರಹ್ಮಣೋ ವೇದ । ಅಮೃತೇನಾಂ5ವೃತಾಂ ಪುರೀಂ । ತಸ್ಮೈ ಬ್ರಹ್ಮ 


ಚ ಬ್ರಹ್ಮಾ ಚ । ಆಯುಃ ಕೀರ್ತಿಂ ಪ್ರಜಾಂದದುಃ ॥ 


ತದ್ವಿಷ್ಟೋಃ ಪರಮಂ ಪದ ಸದಾ ಪಶ್ಯಂತಿ ಸೂರಯಃ । ದಿವೀವ ಚಕ್ಷಂರಾತತಂ । 
ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗುಂ ಸಸ್ಸಮಿಂಧತೇ ವಿಷ್ಣೋರ್ಯತರಮಂ 
ಪದಂ ॥ ಗೌರೀ ಮಿಮಾಯ ಸಲಿಲಾನಿ ತಕ್ಷತೀ । ಏಕಪದೀ ದ್ವಿಪದೀ ಸಾ ಚತುಷ್ಪದೀ । 
ಅಷ್ಟಾಪದೀ ನವಪದೀ ಬಭೂವುಷೀ | ಸಹಸ್ರಾಕ್ಷರಾ ಪರಮೇ ಪ್ಯೋಮನ್‌ ॥ ಓಂ 
ರಾಜಾಧಿರಾಜಾಯ ಪ್ರಸಹ್ಯಸಾಹಿನೇ । ನಮೋ ವಯಂ ವೈಶ್ರವಣಾಯ ಕುರ್ಮಹೇ ॥ ಸ 
ಮೇ ಕಾಮಾನ್ಯಾಮಕಾಮಾಯ ಮಹ್ಯಂ । ಕಾಮೇಶ್ವರೋ ವೈಶ್ರವಣೋ ದದಾತು | 
ಕುಬೇರಾಯ ವೈಶ್ರವಣಾಯ | ಮಹಾರಾಜಾಯ ನಮಃ ॥ ಪರ್ಯಾಪ್ತ್ಯಾ 
ಅನಂತರಾಯಾಯ ಸರ್ವಸ್ತೋಮೋಂತತಿ ರಾತ್ರ ಉತ್ತಮ ಮಹರ್ಭವತಿ 
ಸರ್ವಸ್ಯಾಪ್ಟ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ಲೋತಿ ಸರ್ವಂ ಜಯತಿ ॥ ಶ್ರೀ 
ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ವೇದೋಕ್ತ 


ಮಂತ್ರಪುಷ್ಪಂ ಸಮರ್ಪಯಾಮಿ ॥ 


ಪ್ರದಕ್ಷಿಣ ನಮಸ್ಕಾರ - ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ । ತಾನಿ ತಾನಿ 
ವಿನಶ್ಯಂತಿ ಪ್ರದಕ್ಷಿಣಾತ್‌ ಪದೇ ಪದೇ ॥ ಪಾಪೋಹಂ ಪಾಪ ಕರ್ಮಾಹಂ ಪಾಪತ್ಮಾ 
ಪಾಪಸಂಭವಃ । ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ॥ ಅನ್ಯಥಾ ಶರಣಂ 
ನಾಸ್ತಿ ತ್ವಮೇವ ಶರಣಂ ಮಮ । ತಸ್ಮಾತ್‌ ಕಾರುಣ್ಯ ಭಾವೇನ ರಕ್ಷ ಮಾಂ ಪರಮೇಶ್ವರ 
॥ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ । ಪ್ರದಕ್ಷಿಣ 
ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಸನ್ನಾರ್ಫ್ಯಂ ಕರಿಷ್ಯೇ ॥ ಯಣರೋಗಾದಿ ದಾರಿದ್ಯ ಪಾಪಾಪಸ್ಮಾರಮೃತ್ಯವಃ । 
ಭಯ ಶೋಕ ಮನಸ್ತಾಪಾ ನಶ್ಯಂತು ಮಮ ಸರ್ವದಾ ॥ ಇದಂ ಪ್ರಸನ್ನಾರ್ಥ್ಯಂ 


ಸಮರ್ಪಯಾಮಿ ॥ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ | 


135 | ಶ್ರೀ ಸತ್ಯನಾರಾಯಣ ವ್ರತ 
ತನ್ನೋ ವಿಷ್ಣುಃ ಪ್ರಚೋದಯಾತ್‌ । ಇದಂ ಪ್ರಸನ್ನಾರ್ಫ್ಥ್ಯಂ ಸಮರ್ಪಯಾಮಿ ॥ ಓಂ 
ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೀ । ತನ್ನೋ ಲಕ್ಷ್ಮೀಃ 


ಪ್ರಚೋದಯಾತ್‌ ॥ ಇದಂ ಪ್ರಸನ್ನಾರ್ಫ್ಯಂ ಸಮರ್ಪಯಾಮಿ ॥ 


ಪುನಃ ಪೂಜಾಂ ಕರಿಷ್ಯೇ ॥ ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ । 
ಧೂಪಂ ಸಮರ್ಪಯಾಮಿ । ದೀಪಂ ಸಮರ್ಪಯಾಮಿ । ದಕ್ಷಿಣಾಂ ಸಮರ್ಪಯಾಮಿ । 
ಛತ್ರ ಚಾಮರ ನೃತ್ಯ ಗೀತ ವಾದ್ಯ ದರ್ಪಣಾದಿ ಸಮಸ್ತ ರಾಜೋಪಚಾರಾನ್‌ 
ಸಮರ್ಪಯಾಮಿ ॥ 


ಪ್ರಾರ್ಥನಾಂ ಕರಿಷ್ಯೇ ॥ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ । 
ಲೀಲಯಾ ಸತತಂ ವಿಶ್ವಂ ಯೇನತಸ್ಮೈ ನಮೋ ನಮಃ ॥ ಆವಾಹನಂ ನ ಜಾನಾಮಿ ನ 
ಜಾನಾಮಿ ವಿಸರ್ಜನಂ । ಪೂಜಾವಿಧಿಂ ನ ಜಾನಾಮಿ ಕ್ಷಮಸ್ವ ಪರಮೇಶ್ವರ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ । ಯತ್ಪೂಜಿತಂ ಮಯಾದೇವ 
ಪರಿಪೂರ್ಣಂ ತದಸ್ತು ಮೇ ॥ ಅಜ್ಞಾನಾದ್ವಾ ಪ್ರಮಾದಾದ್ವಾ ವೈಕಲ್ಯಾತ್ಸಾಧನಸ್ಯ ವಾ 
| ಯನ್ನ್ಯೂನಮತಿರಿಕ್ತಂ ಚ ತತ್ಸರ್ವಂ ಕ್ಷಂತು ಮರ್ಹಸಿ ॥ ಯಸ್ಯ ಸ್ಕೃತ್ಯಾ ಚ 
ನಾಮೋಕ್ಷ್ಯಾ ತಪಃಪೂಜ ಕ್ರಿಯಾದಿಶುಃ । ನ್ಯೂನಂ ಸಂಪೂರ್ಣತಾಂ ಯಾತಿ 
ಸದ್ಯೋವಂದೇ ತಮಚ್ಯುತಂ ॥ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ । 
ಬುದ್ಧ್ಯಾತ್ಮನಾ ವಾ ಪ್ರಕೃತೆಃ ಸ್ವಬಾವಾತ್‌ ॥ ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ । 


ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಅಸ್ಮಿನ್‌ ವರ್ತಮಾನಕಾಲೇ ವ್ಯಾವಹಾರಿಕೇ ....ನಾಮ ಸಂವತ್ಸರೇ, ....ಅಯನೇ, 
..ಯತ್‌್‌, ....ಮಾಸೇ,  ....ಪಕ್ಷೇ ....ತಿಥೌ, ....ವಾಸರಯುಕ್ತಾಯಾಂ, 
ಮಯಾಕೃತ ಪೂಜಾರಾಧನೇನ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ 


ದೇವತಾಃ ಪ್ರೀಯಂತಾಂ ॥ ಓಂ ತತ್ಸತ್‌ ಬ್ರಹ್ಮಾರ್ಪಣಮಸ್ತು ॥ 


ಶ್ರೀ ಸತ್ಯನಾರಾಯಣ ವ್ರತ | 136 
ಪೂಜಾಕಾಲೇ ಸ್ವರ ವರ್ಣ ಮಂತ್ರ ತಂತ್ರ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮ 
ತ್ರಯ ಜಪಮಹಂ ಕರಿಷ್ಯೆ ॥ ಓಂ ಅಚ್ಛುತಾಯನಮಃ । ಓಂ ಅನಂತಾಯ ನಮಃ । ಓಂ 
ಗೋವಿಂದಾಯ ನಮಃ । ಓಂ ವಿಷ್ಣವೇ ನಮಃ । ಓಂ ವಿಷ್ಣವೇ ನಮಃ । ಓಂ ವಿಷ್ಣವೇ 
ನಮಃ ॥ 


ಪ್ರಸಾದಗ್ರಹಣಂ ॥ ಆತ್ಮನೋ ಗೋತ್ರನಾಮಾದಿಕಮುಚ್ಚಾರ್ಯ ದೇವಮಭಿವಾದ್ಯ 
ಪ್ರಾರ್ಥಯೇತ್‌ । ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ 
| ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ । ಅನಾಯಾಸೇನ 
ಮರಣಂ ವಿನಾ ದೈನ್ಯೇನ ಜೀವನಂ । ದೇಹಿ ಮೇ ಕೃಪಯಾ ಶಂಭೋ ತ್ವಯಿ 
ಭಕ್ತಿಮಚಂಚಲಾಂ ॥ ಅಪರಾಧ ಸಹಸ್ರಾಣಿ ಕ್ರಿಯಂತೇಹರ್ನಿಶಂ ಮಯಾ । 
ದಾಸೋಹಮಿತಿ ಮಾಂ ಮತ್ವಾ ರಕ್ಷ ಮಾಂ ಪರಮೇಶ್ವರ ॥ ಕರಚರಣ ಕೃತಂ 
ವಾಕ್ಕಾಯಜಂ ಕರ್ಮಜಂ ವಾ | ಶ್ರವಣ ನಯನಜಂ ವಾ ಮಾನಸಂ ವಾಪರಾಧಂ | 
ವಿದಿತಂ ಅವಿದಿತಂ ವಾ ಸರ್ವಮೇತತ್‌ ಕ್ಷಮಸ್ವ । ಜಯ ಜಯ ಕರುಣಾಬ್ದೇ ಶ್ರೀ 
ಮಹಾದೇವ ಶಂಭೋ ॥ ಮತ್ಸಮೋ ನಾಸ್ತಿ ಪಾಪಿಷ್ಠ ತ್ವತ್ಸಮೋ ನಾಸ್ತಿ ಪಾಪಹಾ । 
ಇತಿ ಸಂಚಿಂತ್ಯ ದೇವೇಶ ಯಥೇಚ್ಛಸಿ ತಥಾ ಕುರು ॥ ಪ್ರಸೀದ ಪ್ರಸೀದ ಪ್ರಸಾದಾನ್‌ 


ದೇಹಿ | ಸುಪ್ರಸಾದೋ ಅಸ್ತು ॥ 


13 ಬಾಹ್ಮಣಪೂಜಾ ವಿಧಿಃ 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣ ಹಿತಾಯಚ । ಜಗದ್ದಿಿತಾಯ ಕೃಷ್ಣಾಯ 
ಗೋವಿಂದಾಯ ನಮೋನಮಃ ॥ ಬ್ರಾಹ್ಮಣಾನ್‌ ನಮಸ್ಕೃತ್ಯ ॥ 


ಪವಿತ್ರಪಾಣಿಃ | ಆಚಮ್ಯ್ಮ । ಪಾಣಾನಾಯಮ್ಯ । ಯಾವದ್‌ ಪೂರ್ವೋಚ್ಚರಿತ ಏವಂ 
ಗುಣ ವಿಶೇಷಣ ವಿಶಿಷ್ಠಾಯಾಂ ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭತಿಹೌ । 
ಆರಾಧಿತ ದೇವತಾ ಪ್ರೀತ್ಯರ್ಥಂ ಬ್ರಾಹ್ಮಣ ಸುವಾಸಿನೀ ಕುಮಾರಿಕಾ ಪೂಜಾರಾಧನಂ 


ಭೋಜನಂಚ ಕರಿಷ್ಯೇ ॥ ಕುರುಷ್ಟ ॥ 


137 | ಶ್ರೀ ಸತ್ಯನಾರಾಯಣ ವ್ರತ 

ಓಂ ಪ್ರಯತ ಪಾಣಿಃ ಶರಣಂ ಪ್ರಪದ್ಯೇ ಸ್ವಸ್ತಿ ಸಂಬಾಧೇಷ್ಟಭಯಂ ನೋ ಅಸ್ತು ॥ 
ಆರಾಧಿತ ದೇವತಾ ಸ್ವರೂಪಾ ಬ್ರಾಹ್ಮಣಾಃ ಇದಂ ವಃ ಪಾದ್ಯಂ । ಅಸ್ತು ಪಾದ್ಯಂ ॥ 
ಇದಮಾಸನಂ । ಅಸ್ತು ಸುಖಾಸನಂ ॥ ಭವತ್ಸು ಆರಾಧಿತ ದೇವತಾ ಮಾವಾಹಯಿಷ್ಯೇ 
| ಅಸ್ತು ಆವಾಹನಂ ॥ ಆವಾಹನಾರ್ಥಮಿದಂವೋ ಅರ್ಥ್ಯಂ । ಅಸ್ತು ಅರ್ಥ್ಯಂ ॥ 
ನಮೋಸ್ವ್ವನಂತಾಯ ಸಹಸ್ಟ ಮೂರ್ತಯೇ ಸಹಸ್ರ ಪಾದಾಕ್ಷಿಶಿರೋರುಬಾಹವೇ । 
ಸಹಸ್ಪನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಗಧಾರಿಣೇ ನಮಃ ॥ 
ಇದಮರ್ಚನಂ । ಅಸ್ತು ಅರ್ಚನಂ ॥ ಓಂ ಗಂಧದ್ದಾರಾಂ ದುರಾಧರ್‌ಷಾಂ 
ನಿತ್ಯಪುಷ್ಠ್ಟಾಂ ಕರೀಷಿಣೀಂ | ಈಶ್ವರೀಗ್‌ಂ. ಸರ್ವಭೂತಾನಾಂ ತಾಮಿಹೋಪಹ್ವಯೇ 
ಶ್ರಿಯಂ ॥ ಆರಾಧಿತ ದೇವತಾ ಸ್ವರೂಪೋ ಬ್ರಾಹ್ಮಣಾಃ ಅಲಂಕರಣಾರ್ಥಂ 


ಯಹಾಭಾಗಶಃ ಇಮೇವೋ ಗಂಧಾಃ । ಸುಗಂಧಾಃ ॥ 


ಓಂ ಅರ್ಚತ ಪ್ರಾರ್ಚತ ಪ್ರಿಯಮೇಧಾ ಸೋ ಅರ್ಚತ । ಅರ್ಚಂತು ಪುತ್ರಕಾ ಉತ ಪುರಂ 
ನ ಧೃಷ್ಟ್ವರ್ಚತ ॥ ಗಂಧಾನಾಮುಪರಿ ಅಲಂಕರಣಾರ್ಥ ಇಮೇವಃ ಕುಂಕುಮಾಕ್ಷತಾಃ | 


ಸುಕುಂಕುಮಾಕ್ಷತಾಃ ॥ 

ಓಂ ಆಯನೇತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿಣೀಃ ಹ್ರದಾಶ್ಚ 
ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ ॥ ಮಾಲ್ಕಾರ್ಥೆ ಯಥಾಸಂಭವ ಇಮಾನಿವಃ 
ಪುಷ್ಪಾಣಿ । ಸುಪುಷ್ಟಾಣಿ ॥ 

ಓಂ ಧೂರಸಿ ಧೂರ್ವ ಧೂರ್ವಂತಂ ಧೂರ್ವತಂ ಯೋಂಸ್ಮಾನ್‌ ಧೂರ್ವತಿತಂ 
ಧೂರ್ವಯಂ ವಯಂ ಧೂರ್ವಾಮಃ ॥ ಅಯಂ ವೋ ಧೂಪಃ । ಸುಧೂಪಃ ॥ 

ಓಂ ಉದ್ದೀಪ್ಯಸ್ವ ಜಾತವೇದೋಇಪಘ್ನನ್ನಿರೃತಿಂ ಮಮ । ಪಶೂಗ್ಮೃ ಮಹ್ಯಮಾವಹ 
ಜೀವನಂ ಚ ದಿಶೋ ದಿಶ ॥ ॥ ಇದಂ ವೋ ಜ್ಯೋತಿಃ । ಸುಜ್ಯೋತಿಃ ॥ 


ಶ್ರೀ ಸತ್ಯನಾರಾಯಣ ವ್ರತ | 138 
ಶ್ರೀ ಪಾದಪದ್ಮಾಭ್ಯಾಂ ನಮಃ । ಆದಿವ್ಯಾಧಿ ಹರಂ ನ್ರೂಣಾಂ ದುಃಖದಾರಿದ್ರ ನಾಶನಂ 
| ಶ್ರೀ ಪುಷ್ಟಿ ಕೀರ್ತಿದಂ ವಂದೇ ವಿಪ್ರ ಶ್ರೀಪಾದ ಪಂಕಜಂ ॥ ವಿಪೌಘ ದರ್ಶನಾತ್ಸದ್ಯಃ 
ಕ್ಷೀಯಂತೇ ಪಾಪರಾಶಯಃ ವಂದನಾ ನ್ಮಂಗಲಾವಾಷ್ತಿರರ್ಚನಾದಚ್ಯುತಂ ಪದಂ ॥ 
ಪಾದಾರ್ಚನಂ ನಮಮ । ಗಂಧಾದಿ ಸಕಲಾರಾಧನೈಃ ಸ್ವರ್ಚಿತಮಸ್ತು । ಅಸ್ತು 


ಅರ್ಚನಂ ॥ 


ಪೂಜಾ ಸಂಪೂರ್ಣಾರ್ಥಮಿದಂವೋ ಅಷ್ಟಾರ್ಫ್ಯಂ ಸಂಪೂರ್ಣಮಸ್ಸಿತಿ ಭವಂತೋ 


ಬೃವಂತು । ಅಸ್ತು ಅಷ್ಟಾರ್ಫ್ಯಂ ಸಂಪೂರ್ಣಂ ॥ 
ಓಂ ಭೂರ್ಭುವಸ್ಸುವಃ । ಶಿವಾ ಆಪಃ ಸಂತು । ಸಂತು ಶಿವಾಃ ಆಪಃ ॥ 


ಓಂ ಶತಮಾನಂ ಭವತಿ । ಶತಾಯುಃ ಪುರುಷಃ ಶತೇಂದ್ರಿಯಃ । ಆಯುಷ್ಯೇವೇಂದ್ರಿಯೇ 


ಪ್ರತಿತಿಷ್ಠತಿ ॥ ದೀರ್ಫಾಯುಷ್ಯಮಸ್ತು । ಉತ್ತರೋತ್ತರಾಭಿವೃದ್ಧಿರಸ್ತು ॥ 
ಏವಂ ಬ್ರಾಹ್ಮಣೇಭ್ಯಃ ಶ್ರೇಯಃ ಸಂಪಾದ್ಯ ॥ 


13.1 ವಾಯನದಾನ 

ಭವಾನ್ಯಾಶ್ಚ ಮಹಾದೇವ್ಯಾಃ ವ್ರತಸಂಪೂರ್ಣಹೇತವೇ । ಪ್ರೀತಯೇ ದ್ವಿಜವರ್ಯಾಯ 
ವಾಯನಂ ಪ್ರದದಾಮ್ಯಹಂ ॥ ಸಹ ಷೋಡಶಪಕ್ವಾನ್ನೈರ್ವೇಣುಪಾತ್ರಾದಿ ಷೋಡಶ । 
ಶರ್ಕರಾಘೃತಸಂಯುಕ್ತಂ ಆಹೂಯ ದ್ವಿಜದಂಪತೀ ॥ ವ್ರತೋದ್ಯಾಪನ ಪೂರ್ತ್ಯರ್ಥ್ಯಂ 
ಬ್ರಾಹ್ಮಣೇಭ್ಯೋ ದದಾಮ್ಯಹಂ ॥ ಆರಾದಿತದೇವತಾ ಪ್ರೀತಯೇ ಉಪಾಯನಂ 
ತುಭ್ಯಮಹಂ ಸಂಪ್ರದದೇ ॥ ಇತಿ ವಾಯನದಾನಂ ಕೃತ್ವಾ ॥ 


13.2 ದೇವತೋದ್ವಾಸನ 
ಶಂಖಮದ್ಯೇಸ್ಥಿತಂ ತೋಯಂ ಬ್ರಾಮಿತಂ ಕೇಶವೋಪರಿ ॥ ಅಂಗಲಗ್ನಂ 
ಮನುಷ್ಯಾಣಾಂ ಬ್ರಹ್ಮಹತ್ಯಾಯುತಂ ದಹೇತ್‌ ॥ ಇತಿ ಶಂಖೋದಕೇನ ಶಿರಃ ಪ್ರೋಕ್ಷ್ಯ 


139 | ಶ್ರೀ ಸತ್ಯನಾರಾಯಣ ವ್ರತ 

ದೇವದೇವ ಜಗನ್ನಾಥ ಹೃದಯೇ ಮಮ ನಿರ್ಮಲೇ । ಯಾಗದೇಶಾತ್ಸಮಾಗತ್ಯ 
ನಿವಾಸಂ ಕುರು ಲೀಲಯಾ ॥ ಹೃತ್‌ ಪದ್ಮ ಕರ್ಣಿಕಾ ಮಧ್ಯೇ ದೇವ್ಯಾ ಸಹ ಪರಮೇಶ್ವರ 
॥ ಪ್ರವಿಶ ತ್ವಂ ಮಹಾದೇವ ಸರ್ವೈರಾವರಣೈಃ ಸಹ ॥ ಇತಿ ಪುಷ್ಪಾಂಜಲ್‌ 


ಸಮಾಗತಾನ್‌ ವಿಭಾವ್ಯ ಆತ್ಮನಿ ವಿಸರ್ಜಯೇತ್‌ । 


ಯಾಂತು  ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ತುುತಾಂ | 
ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಪುನರಾಗಮನಾಯ ಚ ॥ ಓಂ ಉತ್ತಿಷ್ಠ ಬ್ರಹ್ಮಣಸ್ಪತೇ 
ದೇವಯಂತಸ್ತ್ವೇಮಹೇ ಕ ಉಪಪ್ರಯಂತು ಮರುತಃ ಸುದಾನವಃ ಕ ಇಂದ್ರ 
ಪ್ರಾಶೂರ್ಭವಾ ಸಚಾ ॥ ಸರ್ವೇಭ್ಯೋ ದೇವೇಭ್ಯೋ ನಮಃ ॥ ಯಥಾ ಸ್ಥಾನಂ 
ಉದ್ವಾಸಯಾಮಿ ॥ ಓಂ ಅಚ್ಛುತಾಯನಮಃ । ಓಂ ಅನಂತಾಯ ನಮಃ । ಓಂ 
ಗೋವಿಂದಾಯ ನಮಃ । ಓಂ ವಿಷ್ಣವೇ ನಮಃ । ಓಂ ವಿಷ್ಣವೇ ನಮಃ । ಓಂ ವಿಷ್ಣವೇ 


ನಮಃ ॥ ಘಂಟಾಂ ವಾದಯೇತ್‌ ॥ 


ತೀರ್ಥ - ಪ್ರಸಾದ ॥ ಅಕಾಲಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ । 
ಸರ್ವದುರಿತೋಪಶಮನಂ ವಿಷ್ಣು ಪಾದೋದಕಂ ಶುಭಂ ॥ ಶರೀರೇ ಜರ್ಶ್ರ್ಭುರೀಭೂತೇ 
ವ್ಯಾಧಿಗ್ರಸ್ತೇ ಕಳೇಬರೇ । ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ 


ಹರಿಃ ॥ 

ಸಪಾದ ಭಕ್ಷ್ಯ - ನಾರಾಯಣ ಪ್ರಸಾದಂತು ಗೃಹೀತ್ವಾ ಭಕ್ತಿಭಾವತಃ । ಸರ್ವಾನ್‌ 
ಕಾಮಾನ್‌ ಅವಾಪ್ಲೋತಿ ಪ್ರೀತ್ಯ ಸಾಯುಜ್ಯ ಮಾಪ್ನಯಾತ್‌ ॥ 

ದ್ವಿರಾಚಮ್ಯ ॥ 

13.3 ತೀರ್ಥ ಪ್ರೋಕ್ಷಣ 


ಸುರಾಸ್ಟ್ವಾ ಅಭಿಷಿಂಚಂತು ಬ್ರಹ್ಮವಿಷ್ಟು ಮಹೇಶ್ವರಾಃ । ಇಂದ್ರಾದ್ಯಾ ಮಾತರಃ 


ಸರ್ವಾಲಕ್ಷ್ಮೀಶ್ಟೋಮಾ ಸರಸ್ವತಿ ॥ ಕಶ್ಯಪಾದ್ಯಾಶ್ಚ ಮುನಯೋಗಂಗಾದ್ಯಾಃ 


ಶ್ರೀ ಸತ್ಯನಾರಾಯಣ ವ್ರತ | 140 
ಸರಿತಸ್ತಥಾ । ಅನಂತಾದಿ ಮಹಾನಾಗಾ ಗಿರಿಯಃ ಸಪ್ತ ಸಾಗರಾಃ ॥ ಸರ್ವೇ 
ತ್ವಾಮಭಿಷಿಂಚಂತು ಸರ್ವಕಾಮರ್ಥಸಿದ್ಧಯೇ । ಸೂರ್ಯಾದಯೋ ಗ್ರಹಾಃ ಸರ್ವೇ 
ಸಾಧಿಪ್ರತ್ಯಧಿದೇವತಾಃ ॥ ಪೃಥಿವ್ಯಾದೀನಿ ಭೂತಾನಿ ವಿಘ್ನೋ ದುರ್ಗಾದಯಸ್ತಥಾ । 
ಏತೇ ತ್ವಾಮಭಿಷಿಂಚಂತು ಸರ್ವ ಕಾಮಾರ್ಥ ಸಿದ್ಧಯೇ ॥ ಓಂ ದೇವಸ್ಯ ತ್ವಾ ಸವಿತುಃ 
ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಲೋ ಹಸ್ತಾಭ್ಯಾಂ 
ಅಶ್ವಿನೋರ್ಛೈಷಜ್ಯೇನ | ತೇಜಸೇ ಬ್ರಹ್ಮವರ್ಚಸಾಯಾಭಿಷಿಂಚಾಮಿ ದೇವಸ್ಯ ತ್ವಾ 
ಸವಿತುಃ ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ | ಪೂಷ್ಟೋ ಹಸ್ತಾಭ್ಯಾಂ ಸರಸ್ಸುತ್ತು 
ಭೈಷಜ್ಯೇನ | ವೀರ್ಯಾಯಾನಾ [ದ್ಯಾಯಾಭಿಷಿಂಚಾಮಿ | ದೇವಸ್ಯ ತ್ವಾ ಸವಿತುಃ 
ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಲೋ ಹಸಾ ಬ್ಯಾಂ 1 ಇಂದ್ರಸ್ಯೇಂದ್ರಿ ಯೇಣ 
| ಶ್ರಿಯೈ ಯಶಸೇ ಬಲಾಯಾಭಿಷಿಂಚಾಮಿ । ವಾಚಂ ವಿಷ್ಣುಗ್‌ಂ ಸರಸ್ವತೀಗ್‌ಂ 
ಸವಿತಾರಂ ಚೆ ವಾಜಿನಂ | ಸೋಮಗ್‌ಂ. ರಾಜಾನಂ ವರುಣಮಗಿ _ಮನ್ವಾರಭಾಮಹೇ 
ಆದಿತ್ಯಾನ್‌, ವಿಷ್ಣುಗ್‌ಂ ಸೂರ್ಯಂ ಬ ಬ್ರಹ್ಮಾಣಂ ಚ ಬ ಹಸ್ತತಿಂ ॥ ದೇವಸ್ಯ ತ್ವಾ 
ಸವಿತುಃ A AEs ಪೂಷ್ಲೋ ಹಸ್ತಾಭ್ಯಾಗ್‌ಂ. ಸರಸ್ವತ್ಯೈ 
ವಾಚೋ ಯಂತುರ್ಯಂತ್ರೇಣಾಗ್ನೇಸ್ವ್ವಾ ಸಾಮ್ರಾಜ್ಯೇನಾಭಿಷಿಂಚಾಮೀಂದ್ರಸ್ಯ 


ಬೃಹಸ್ಪತೇಸ್ವ್ವಾ ಸಾಮ್ರಾಜ್ಯೇನಾಭಿಷಿಂಚಾಮಿ ॥ 


ಓಂ ಪವಮಾನಃ ಸುವರ್ಜನಃ ಪವಿತ್ರೇಣ ವಿಚರ್ಷಣಿಃ । ಯಃ ಪೋತಾ ಸ ಸ ಪುನಾತು ಮಾ 
ಪುನಂತು ಮಾ ದೇವಜನಾಃ | ಪುನಂತು ಮನವೋ ಧಿಯಾ ಪುನಂತು ವಿಶ್ವ ಆಯವಃ 
| ಜಾತವೇದಃ ಪವಿತ್ರವತ್‌ ಪವಿತ್ರೇಣ ಪುನಾಹಿ ಮಾ । ಶುಕ್ರೇಣ ದೇವ ದೀದ್ಯತ್‌ 
ಅಗ್ನೇ ಕ್ರತ್ವಾ ಕ್ರತೂಗ್‌ಂರನು ಯತ್ತೇ ಪವಿತ್ರಮರ್ಚಿಷಿ | ಅಗ್ನೇ ವಿತತಮಂತರಾ 
ಬ್ರಹ್ಮ ತೇನ ಪುನೀಮಹೇ | ಉಭಾಭ್ಯಾಂ ದೇವ ಸವಿತಃ । ಪವಿತ್ರೇಣ ಸವೇನ ಚ | ಇದಂ 
ಬ್ರಹ್ಮ ಪುನೀಮಹೇ | ವೈಶ್ವದೇವೀ ಪುನತೀ ದೇವ್ಯಾಗಾತ್‌ ಯಸ್ಯೈ ಬಹ್ವೀಸ್ತನುವೋ 
ವೀತಪೃಷ್ಠಾಃ । ತಯಾ ಮದಂತಃ ಸಧ ಮಾದ್ಯೇಷು | ವಯ2ಗ್‌ಂ ಸ್ಯಾಮ ಪತಯೋ 


ರಯೀಣಾಂ ॥ 


141 | ಶ್ರೀ ಸತ್ಯನಾರಾಯಣ ವ್ರತ 

13.4 ಕಲಶದಾನ 

ಕಲಶಂ ದಕ್ಷಿಣಾಯುಕ್ತಂ ಸ್ವರ್ಚಿತಂ ವಸ್ತ್ರ ಸಂಯುತಂ । ದ್ವಿಜೇಂದ್ರಾಯ ಮಯಾ 
ದತ್ತಮತಃ ಶಾಂತಿಂ ಪ್ರಯುಚ್ಛ ಮೇ ॥ ಪಂಚಾಕ್ಷರೀ ಮಂತ್ರಂ ಯಥಾಶಕ್ತಿ ಜಪಿತ್ವಾ । 
ದ್ವಿರಾಚಮನಂ ಕುರ್ಯಾತ್‌ ॥ 


13.5 ಹಸ್ತೋದಕ 
ಓಂ ಭೂರ್ಭುವಸ್ಸುವಃ । ವಿಶ್ವಾಮಿತ್ರ ಯಷಿಃ । ದೇವಿ ಗಾಯತ್ರಿ ಛಂದಃ । ಸವಿತಾ 
ದೇವತಾ । ಅನ್ನಾಭಿ ಮಂತ್ರಣೇ ವಿನಿಯೋಗಃ ॥ ಓಂ ಭೂರ್ಭುವಸ್ಸುವಃ । ಓಂ 
ತಥ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । ಧಿಯೋ ಯೋ ನಃ 
ಪ್ರಚೋದಯಾತ್‌ ॥ ಆರಾಧಿತ ದೇವತಾ ಸ್ವರೂಪಾ ಬ್ರಾಹ್ಮಣಾಃ ಇದಂ ವೋ ಅನ್ನಂ 
| ಅಸ್ತು ಅನ್ನಂ ॥ ಶ್ರೀಗಂಗಾ ಜಾಹ್ನವೀ ಭವಾನೀ ಭಾಗೀರಥೀ ಮಣಿಕರ್ಣಿಕಾ 
ಜ್ಞಾನವಾಪೀ ಪ್ರಯಾಗೀ ಶ್ರೀಕಾಶೀ ಗಂಗಾ । ಅಸ್ತು ಶ್ರೀಕಾಶೀ ಗಂಗಾ ॥ ಬ್ರಹ್ಮಾರ್ಪಣಂ 
ಬ್ರಹ್ಮಹವಿರ್ಬ್ರಹ್ಮಾಗ್ಸ್‌ ಬ್ರಹ್ಮಣಾಹುತಂ । ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ 
ಸಮಾಧಿನಾ ॥ ಅನೇನ ಬ್ರಾಹ್ಮಣ ಸುವಾಸಿನೀ ಕುಮಾರಿಕಾ ಪೂಜಾರಾಧನೇನ ಭಗವಾನ್‌ 
ಸರ್ವಾತ್ಮಕಃ ಶ್ರೀ ಆರಾಧಿತೋ ದೇವಃ ಪ್ರೀಯತಾಂ । ಓಂ ತತ್ಸತ್‌ ಬ್ರಹ್ಮಾರ್ಪಣಮಸ್ತು 


ಓಂ ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು | ತ್ವಂ ಯಜ್ಞಸ್ವ್ವಂ 
ವಷಟ್ಕಾರಸ್ತ್ವಮಿಂದ್ರಸ್ತ್ವಗ್‌ಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಬ್ರಹ್ಮ ತ್ವಂ ಪ್ರಜಾಪತಿಃ । 
ತ್ವಂ ತದಾಪ ಆಪೋ ಜ್ಯೋತೀ ರಸೋತಮೃತೆಂ ಬ್ರಹ್ಮ ಭೂರ್ಭುವಸ್ಸುವರೋಂ ॥ 
ಪ್ರಜಾಪತೇ ನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿ ತಾ ಬಭೂವ । ಯತ್ಕಾಮಾಸ್ತೇ 
ಜುಹುಮಸ್ತನ್ನೋ ಅಸ್ತು. ವಯ2ಗ್‌ಂ ಸ್ಯಾಮ ಪತಯೋ ರಯೀಣಾಂ | 


ಅಮೃತೋಪಸ್ತರಣಮಸಿ ಸ್ವಾಹಾ ॥ ಬ್ರಾಹ್ಮಣಾನ್‌ ಭೋಜಯೇತ್‌ ॥ 


ಶ್ರೀ ಸತ್ಯನಾರಾಯಣ ವ್ರತ | 142 
14 ಆಶೀರ್ವಚನ 


ಭೋಜನಾಂತೇ । ಇಮಾಃ ಸುಮನಸಃ । ಅಸ್ತು ಸೌಮನಸ್ಯಂ । ತಾಂಬೂಲಾನಿ ಪಾಂತು 
| ಐಶ್ವರ್ಯಮಸ್ತು । ದಕ್ಷಿಣಾಃ ಪಾಂತು । ಬಹುದೇಯಂಚಾಸ್ತು ॥ 

ಆಶಿಷೋ ವಾಚಯಿತ್ವಾ 

ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂ ತಾಂ । ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ । 
ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ 1 ಲೋಕಾಃ ಸಮಸ್ತಾಃ ಸುಖಿನೋ ಭವಂತು 
I 

ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ । ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ । ತೇ ಹ 
ನಾಕಂ ಮಹಿಮಾನಸ್ಸಚಂತೇ । ಯತ್ರ ಪೂರ್ವೇ ಸಾಧ್ಯಾಸ್ಸಂತಿ ದೇವಾಃ ॥ 


ಓಂ ಸಂ ತ್ವಾ ಸಿಂಚಾಮಿ ಯಜುಷಾ ಪ್ರಜಾಮಾಯುರ್ಧನಂ ಚ ॥ 


ಓಂ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯಃ । ಆಯುಷ್ಯೇವೇಂದ್ರಿಯೇ 
ಪ್ರತಿತಿಷ್ಠತಿ ॥ ದೀರ್ಫಾಯುಷ್ಯಮಸ್ತು । ಉತ್ತರೋತ್ತರಾಭಿವೃದ್ಧಿರಸ್ತು ॥ 

ಓಂ ಬುಧ್ಯಾಸ್ಮ ಹವ್ಯೈರ್ನಮಸೋಪಸದ್ಯ । ಮಿತ್ರಂ ದೇವಂ ಮಿತ್ರಧೇಯಂ ನೋ 
ಅಸ್ತು । ಅನೂರಾಧಾನ್‌, ಹವಿಷಾ ವರ್ಧಯಂತಃ | ಶತಂ ಜೀವೇಮ ಶರದಃ ಸವೀರಾಃ ॥ 
ಓಂ ನವೋನವೋ ಭವತಿ ಜಾಯೆಮಾನೋಹ್ನಾಂ ಕೇತುರುಷಸಾಮೇತ್ಯಗ್ರೇ | ಭಾಗಂ 
ದೇವೇಭ್ಯೋ ವಿ ದಧಾತ್ಯಾಯನ್‌ ಪ್ರ ಚಂದ್ರಮಾಸ್ತಿರತಿ ದೀರ್ಫ್ಥಮಾಯುಃ ॥ 

ಓಂ ಸುಮಂಗಲೀರಿಯಂ ವಧೂರಿಮಾಗ್‌ಂ ಸಮೇತ ಪಶ್ಯತ | ಸೌಭಾಗ್ಯಮಸ್ಯೈ 


ದತ್ವಾಯಾಥಾಸ್ತಂ ವಿಪರೇತನ ॥ 


ಓಂ ಕುರುತೇ ತಸ್ಮಾದಾಹುರ್ಯಶ್ಚೈವಂ ವೇದ ಯಶ್ಚನ ಕಥಾ ಪುತ್ರಸ್ಯ ಕೇವಲಂ ಕಥಾ 


ಸಾಧಾರಣಂ ಹಿತುರಿತ್ಯಸ್ಮನ್ನಮೇವ ತದ್ಯತ್ಪ್ರಯಾಜೇಷ್ಟಿಷ್ಟೇಷು ಸ್ಕಂದತಿ 


143 | ಶ್ರೀ ಸತ್ಯನಾರಾಯಣ ವ್ರತ 

ಗಾಯತ್ರ್ಯೇವ ತೇನ ಗರ್ಭಂ ಧತ್ತೇ ಸಾ ಪ್ರಜಾಂ ಪಶೂನ್‌, ಯಜಮಾನಾಯ ಪ್ರ ಜನಯತಿ 
॥ 

ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ | ಮಧವ್ಯೋತಸಾನೀತಿ | ಏಕಧಾ 
ಬ್ರಹ್ಮಣ ಉಪಹರತಿ । ಏಕಧೈವ ಯಜಮಾನ ಆಯುಸ್ತೇಜೋ ದಧಾತಿ ॥ 

ಆವಾಹಿತ ದೇವತಾಭ್ಯೋ ನಮಃ ಯಥಾಸ್ಥಾನಮುದ್ವಾಸಯಾಮಿ । ಅಸ್ತು 


ಉದ್ವಾಸಯ ॥ 


GND NV al MENON COI 


ಓಂ ತತ್ಸತ್‌ 


ಪೂಜ್ಯ ತಾಯಿ - ತಂದೆ 


ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ದಿಕ್ಷಿತ, ಶ್ರೀ ದಕ್ಷಿಣಾಮೂರ್ತಿ ತಿಮ್ಮಣ್ಣ ದಿಕ್ಷಿತ, ಓಣಿಕ್ಕೆ 
(1935 - 2002) (1927 - 1996) 


ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆಯ ಪ್ರಕಟಣೆಗಳು 


1 ದೈನಂದಿನ ಪ್ರಾರ್ಥನಾ ಶ್ಲೋಕಗಳು 
2. ಸಂದ್ಯಾವಂದನಾದಿ ನಿತ್ಯಕರ್ಮಗಳು 
3. ನಿತ್ಯೋಪಯೋಗಿ ವೇದ ಮಂತ್ರಗಳು 
4. ನಾಮ ಪಾರಾಯಣ ಸ್ತೋತ್ರಗಳು 

5. ಪಂಚಾಯತನ ದೇವ ಪೂಜಾ ವಿಧಿ 
6. ನಿತ್ಯ ಭಜನಾ ಪದ್ಧತಿ 

7. ಆದಿ ಶಂಕರಾಚಾರ್ಯರ ಕೃತಿಗಳು 
8. ಹಬ್ಬ-ಹರಿದಿನಗಳ ಆಚರಣೆ 

9. ಓಣಿಕ್ಕೆ ಮನೆತನ - ವಂಶ ವೃಕ್ಷ 
10. ಹವ್ಯಕರ ಹಾಡುಗಳು 

11... ಬಹೂಪಯೊಗೀ ನಾಮಾವಳಿಗಳು 
12. ಶ್ರೀ ಗುರುಚರಿತ್ರ ಪದ್ಯ 


ಸದ್ಗುರು ಸುಜ್ಞಾನ ವೇದಿಕೆಯ ಪ್ರಕಟಣೆಗಳು 


1... ವೈದಿಕ-ಜೀವನ ಕೈಪಿಡಿ 

2. ವೈದಿಕ ಜ್ಯೋತಿ 

3. ಪ್ರತಿ ಸಾ೦ವತ್ಸರಿಕ ಶ್ರಾದ್ಧ ಪ್ರಯೋಗ 

4. ದೇವಿ ಆರಾಧನಾ ಪ್ರದೀಪ 

5, ವಾಸ್ತು ಪ್ರಯೋಗ ದೀಪ 

6. ಪುರಾಣೋಕ್ತ ಶ್ಲೋಕೈ: ಪ್ರತಿ ಸಾ೦ವತ್ಸರಿಕ ಶ್ರಾದ್ಧ ಪ್ರಯೋಗ 


ಪ. ಪೂ. ನಾರಾಯಣಾನಂದ ತೀರ್ಥ ಪ್ರತಿಷ್ಠಾನ (ರಿ) 
; ಸಂ. 431, ಶ್ರೀರಕ್ಷಾ, 7ನೇ ಮುಖ್ಯ ರಸ್ತೆ, ಇಸ್ರೋ ಬಡಾವಣೆ, ಬೆಂಗಳೂರು-560111, 


ಶ್‌ ಕರ್ನಾಟಕ, ದೂರವಾಣಿ : *91 94482 42402, sddixit@outlook.com 


